ಎಜ್ಞಾನ ಕರ್ಣಾಟಕ 


ಸಂಪುಟ ೧೩ ಸಂಚಿಕೆ ೨ 


ಮೈಸೂರು ನಿಶ್ಚನಿದ್ಯಾನಿಲಯ 
ಮೈಸೂರು 
೧೯೮೧, 


ಲೇಖಕರಿಗೆ ಸೂಚನೆಗಳು 


೧. ವಿಜ್ಞಾನ ಕರ್ಣಾಟಕದಲ್ಲಿ ಸ್ವತಂತ್ರ ಲೇಖನಗಳನ್ನಲ್ಲದೆ ಶ್ರೇಷ್ಠ 
ವಿಜ್ಞಾನಿಗಳು ಬರೆದ ಲೇಖನಗಳ ಕನ್ನಡ ಅನುವಾದಗಳನ್ನೂ ಉತ್ಕೃಷ್ಟವಾದ 
ಇಂಗ್ಲಿಷ್‌ ಮತ್ತು ಕನ್ನಡ ವಿಜ್ಞಾನ ಪುಸ್ತಕಗಳನ್ನು ಕುರಿತ ಪರಿಚಯಾತ್ಮಕ ಲೇಖನ 
ಗಳನ್ನೂ ಪ್ರಕಟಿಸಲಾಗುವುದು. ಅನುವಾದವಾಗಿದ್ದರೆ ಮೂಲಲೇಖಕರ ಮತ್ತು 
ಲೇಖನದ ಹೆಸರನ್ನೂ ಲೇಖನದ ಆಕರವನ್ನೂ ತಿಳಿಸಬೇಕು. ಅಲ್ಲದೆ ಮೂಲ 
ಲೇಖಕರ ಅಥವಾ ಪ್ರಕಾಶಕರ ಸಮ್ಮತಿಯನ್ನು ಲೇಖನದ ಜೊತೆಯಲ್ಲಿಯೇ 
ಕಳುಹಿಸಬೇಕು. 

೨. ಇತರ ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ಇಲ್ಲವೆ ಪ್ರಕಟವಾಗಲಿರುವ 
ಲೇಖನಗಳನ್ನು ವಿಜ್ಞಾನ ಕರ್ಣಾಟಕ ಸ್ವೀಕರಿಸುವುದಿಲ್ಲ. ಅಂಥ ಲೇಖನಗಳನ್ನು 
ಪ್ರಕಟಣೆಗಾಗಿ ಕಳುಹಿಸಬಾರದಾಗಿ ವಿನಂತಿ. 

೩. ಲೇಖನವನ್ನು ಕಾಗದದ ಒಂದೇ ಕಡೆ ಸ್ಪಷ್ಟವಾಗಿ ಬರೆದಿರಬೇಕು 
ಇಲ್ಲವೇ ಟೈಪು ಮಾಡಿರಬೇಕು. ಲೇಖನದೊಂದಿಗೆ ಲೇಖಕರ ಸಂಕ್ಷಿಪ್ತ ಪರಿಚಯ 
ವನ್ನು ಕಳುಹಿಸಿಕೊಡಬೇಕು. ಲೇಖಕರಿಗೆ ಕರಡು ತಿದ್ದುವ ಅವಕಾಶ ನೀಡಲು 
ಸಾಮಾನ್ಯವಾಗಿ ಸಾಧ್ಯವಾಗುವುದಿಲ್ಲವಾದುದರಿಂದ ಬರವಣಿಗೆಯಲ್ಲಿ ಸಂದಿಗ್ಯತೆಗೆ 
ಸ್ವಲ್ಪವೂ ಅವಕಾಶ ಕೊಡಕೂಡದು. 

೪. ಲೇಖನಕ್ಕೆ ಚಿತ್ರಗಳೇನಾದರೂ ಅವಶ್ಯವಿದ್ದರೆ ಅವನ್ನು ಚಿತ್ರಕಾರರ 
ಕೈಯಲ್ಲಿ ಇಂಡಿಯನ್‌ ಇಂಕ್‌ನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಅದು ಸಾಧ್ಯವಿಲ್ಲ 
ದಿದ್ದರೆ ಯಾವುದಾದರೂ ಪ್ರಕಟತ ಪುಸ್ತಕದಲ್ಲಿರುವ ಚಿತ್ರವನ್ನು ಸೂಚಿಸಬಹುದು) 
ಅದರಲ್ಲಿ ಮಾಡಬೇಕಾಗಬಹುದಾದ ಅಲ್ಪ ಸ್ವಲ್ಪ ಬದಲಾವಣೆಗಳಿದ್ದರೆ ಅದನ್ನು ' 
ಸ್ಪಷ್ಟವಾಗಿ ತಿಳಿಸಬೇಕು. 

೫. ಲೇಖಕರಿಗೆ ಲೇಖನದ ೨೫ ಪ್ರತಿಗಳನ್ನು ಒದಗಿಸಲಾಗುವುದು. ಹೆಚ್ಚಿಗೆ 
ಪ್ರತಿ ಬೇಕಾದವರು ಮುಂಚೆಯೇ ತಿಳಿಸಬೇಕು ಮತ್ತು ಅದಕ್ಕೆ ತಗಲುವ 
ವೆಚ್ಚವನ್ನು ವಹಿಸಿಕೊಳ್ಳಬೇಕು. 

೬. ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕಳುಹಿಸಿ 
ಕೊಟ್ಟರೆ ಅವುಗಳಿಗೆ ಉತ್ತರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಕಟಿಸುವ ಪ್ರಯತ್ನ 
ಮಾಡಲಾಗುವುದು. ಪಕಶ್ನೆಗಳಿಗೆ ಉತ್ತರೆಗಳನ್ನೂ ಓದುಗರ ಪತ್ರಗಳನ್ನೂ ಪ್ರಕಟ 
ಸುವ ಅಥವಾ ಬಿಡುವ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಸಂಪಾದಕರಿಗೇ ಸೇರಿದೆ. 

೭. ಕನ್ನಡ ಮತ್ತು ಇಂಗ್ಲಿಷ್‌ ಪುಸ್ತಕಗಳನ್ನು ಮಾತ್ರ ವಿಮರ್ಶೆಗಾಗಿ 
ಸ್ಪೀಕರಿಸಲಾಗುವುದು. ವಿಮರ್ಶೆಗಾಗಿ ಪುಸ್ತಕಗಳನ್ನು ಕಳುಹಿಸುವವರು ಎರಡು 
ಪ್ರತಿಗಳನ್ನು ಕಳುಹಿಸಿಕೊಡಬೇಕು. 

೮. ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತಕಗಳನ್ನೂ ಕಳುಹಿಸುವವರು 
ನಿರ್ಮಾನ ಸಕ, ಪ್ರಸಾರಾಂಗ, ಮಾನಸ ಗಂಗೋತ್ರಿ, 

— ೦ಬ ವಿಳಾಸಕ್ಕೆ ಕಳುಹಿಸಿಕೊಡಬೇಕು. 


ಏಜ್ಞಾನ ಕರ್ಣಾಟಕ 


ಸಂಪುಟ ೧೩ ಸಂಚಿಕೆ ೨ 


ಏಪ್ರಿಲ್‌ ಸಂಚಿಕೆ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 


೧೯೮೧ 


VIINANA KARNATAKA, Kannada quarterly of the University 
of Mysore. Volume 13, Number 2, April 1981. Edited by Dr. H. 


Sanjeevaiah and Dr. P. G. Ramappa. 


All Rights Reserved 


ಪ್ರಧಾನ ಸಂಪಾದಕರು 
ಡಾ. ಹಾ, ಮಾ, ನಾಯಕ 


ಸಂಪಾದಕರು 


ಡಾ. ಎಚ್‌, ಸಂಜೀವಯ್ಯ 
ಡಾ. ಪಿ. ಜಿ, ರಾಮಪ್ಪ 


ಪ್ರಕಾಶಕರು 
ನಿರ್ದೇಶಕರು ಪ್ರಸಾರಾಂಗ್ಯ ಮೈಸೂರು ವಿಶ್ವವಿದ್ಯಾನಿಲಯ 


ಮುದ್ರಕರು 
ನಿರ್ದೇಶಕರು, ಮೈಸೂರು ವಿಶ್ವನಿದ್ಯಾ ನಿಲಯ ಮುದ್ರಣಾಲಯ 


ನಿಷಯಸೂಚಿ 


ನ] 

ಹುಟ್ಟು ವಕ್ರಗಳು 
ಕೃತಕ ಸಿಹಿಕಾರಕಗಳು 
ಪರಿಪೂರ್ಣ ಸಂಖ್ಯೆ ಗಳು 


ವೈದ್ಯ ಕೀಯ ೨ 


ಮತ 
ಸಲಕರಣೆಗಳಲ್ಲಿ ತೆ 


ಇ 
ಸ್‌ 

— 
9 


ಜವಿತಾನಿನ ಸತು ಮತ್ತು ಕಬ್ಬಿಣದ 
ಕೊರತೆಯನ್ನು ಸರಿಗಟ್ಟಿ 


ನಿಜಾ ನ ವಾರ್ತೆ 
ಣಾ 
೧೯೮೦ರ ಭಾಟ್ನಾಗರ್‌ 
ಪಾರಿತೋಷಿಕಗಳು 


ನಿಧನ ವಾರ್ತೆ 


ಇ - 
ಪ್ರೂ. ಬಿ.ಜೆ ಐಲ್‌, ಸ್ವಾ 
ದ 

ಪ್ರಾ. 


ಸಾದರ ಸ್ವೀಕಾರ 


ವಾರ್ತಾಪ್ರಸರಣೆ 
ತುಗಾಜಿನ ಬಳಕೆ ,, 


ಬಿ.ಎಲ್‌, ಮಂಜುನಾಥ್‌ ,, 


ಪ್ರೊ, ಎಂ. ದಯಾಕರ 
ಡಾ, ಡಿ, ಚನ್ನೇಗೌಡ 


ಡಾ. ಎನ್‌, ಎಸ್‌, ಶ್ರೀಗಿರಿನಾಥ್‌ 
ಎ. ಡಿ. ಕೃಷ್ಣಯ್ಯ 


ಜಿ. ಆರ್‌, ರಂಗಸ್ವಾಮಯ್ಯ 


ಡಾ. ಎಚ್‌. ಎಸ್‌. 


ಡಾ. ಎಚ್‌, ಎಸ್‌. 
ಪ್ರೊ. ಜೆ. ಆರ್‌, ಲಕ್ಷ್ಮಣರಾವ್‌ 


೨೩ 


೩೧ 


೪೭ 


೪೯ 


೫೧ 


೫೭ 


ಪ್ರೊ. ಎಂ. ದಯಾಕರ* 


ಹುಟ್ಟು ವಕ್ರಗಳು 


(Congenital Anomalies) 


ವಿರೂಪೋತ್ಸ ತ್ರಿ ಶಾಸ್ತ್ರ (Teratology) ಭ್ರೂಣಶಾಸ ಸದ ಅದು ವಕ್ರ 
ವೃದ್ಧಿಗಳ ಅಧ್ಯಯನ, ಪ್ರತಿಯೊಬ್ಬ ರಲ್ಲೂ ಸ್ವಲ್ಪ ವಕ್ರ ವ ದ್ಧಿ ಇರುವುದು ಸವ್‌ 
ನನ್ಯ ಕ್ರಮಬದ್ಧ. ಆದರೆ ಸರಾಸರಿಗಿಂತ ತಚ್ಚ ವಕ್ರತೆ ಇರುವುದು ಅಸಂಗತಿ, 
ವೈಪರಿ (ತ್ಯ, ವೈರೂಪ್ಯ. ಗರ್ಭಶಿಶು ಹೆಚ್ಚು ವಿಕಟವಾಗಿದ್ದರೆ ಅದು ಘೋರ, ರಾಕ್ಷ 
ಸೀಯ ವಿಲಕ್ಷಣ. ಹೀಗೆ ತುಸುವಕ್ರ, ಸುಮಾರು ವಕ್ರ, ವಿಪರೀತ ವಕ್ರಗಳಿರ 
ಬಹುದು. 

ಹುಟ್ಟಿ ನನಂತರ ಆದ ವಕ್ರಗಳು, ಪಡೆದ ವಕ್ರಗಳು; ಆಕಸ್ಮಿಕ ಮತ್ತು ರೋಗ 
ಗಳಿಂದ ಹೆಚ್ಚಾಗಿ ಮು ವಕ್ರತೆಯಿಂದ ಬಂದವು. ಚರ್ಮ, ಸ್ನಾಯ್ಕು 
ಮಾಂಸಖಂಡಗಳಿಗಾದ ಆಗ್‌ ನಿಕಾರಗಳಾಗಬಹುದು. 

14 ಜೀವಂತ ಮಕ್ಕಳಲ್ಲಿ ಒಂದಕ್ಕೆ ಹೆಚ್ಚು ಅಥವಾ ಕಮ್ಮಿಯಿರುವ ವಕ್ರ 
ವಿರುತ್ತದೆ. ಸತ್ತು ಹುಟ್ಟಿದ ಮಕ್ಕಳಲ್ಲಿ ವೈರೂಪ್ಯಗಳು ಹೆಚ್ಚು. ಇಂಥ 2/3 ರಷ್ಟು 
ಮಕ್ಕಳಲ್ಲಿ ಒಂದಕ್ಕಿಂತ ಹೆಚ್ಚು ವಕ್ರಗಳಿರುತ್ತವೆ. ಇವು ಜೀವಂತ ವೈರೂಪ್ಯ 
ಜನನಗಳಲ್ಲಿರುವುದಕ್ಕಿಂತ 5 ಪಾಲು ಹೆಚ್ಚು. 40 ಹುಟ್ಟಿದ ಜೀವಂತ ಮಕ್ಕಳಲ್ಲಿ 
ಒಂದಕ್ಕೆ ಚಿಕಿತ್ಸೆ ಬೇಕಾದ ವಕ್ರವಿರುತ್ತದೆ. ಈ ವಕ್ರ ತೆಗಳಲ್ಲಿ ಕೆಲವಕ್ಕೆ ಅನು 
ವಂಶೀಯತೆಯ ಪ್ರಭಾವವಿರಬಹುದು. ಅದೇ ತಂದೆತಾ ಸ” ಮಕ್ಕಳಲ್ಲಿ ಒಂದೇ 
ತೆರನ ವಕ್ರತೆ ಇರಬಹುದು. ಅನುವಂಶೀಯತೆಯಿಲ್ಲದಿದ್ದರೂ 25 ವರ್ಷ ವಯಸ್ಸು 
ದಾಟದ ತಾಯಂದಿರು ವಿಕಲ ಮಕ್ಕಳನ್ನು ಹೆರುವ ಸಂಭವ ಹೆಚ್ಚು. ಆಗ ತಾಕು 
ಮಕ್ಕ ಳಲ್ಲಿ ಇಲ್ಲದಿರುವ ವಕ್ರಗಳು 5, 6ನೇ ಮಕ್ಕಳಲ್ಲಿರಬಹುದು. ಆ ವಕ್ರಗಳಲ್ಲಿ 
ಜುಂಯೋಲಿಸಂ ಎಂಬ ಬುದ್ದಿ ಹೀನತೆಯ ವಕ್ರವೂ ಇರಬಹುದು. ಕುಟುಂಬ 
ಯೋಜನೆ, ಅಂದರೆ 30 ವಯಸ್ಸಿ ನೊಳಗೆ ಎರಡು ಮಕ ಳನ್ನು ಹೆತ್ತು ಶಾಶ್ವತ ಗರ್ಭ 
ನಿರೋಧ ಹೊಂದುವುದಕ್ಕೆ ಗಳ ಕಾರಣವೂ ue 


*ಪ್ರೊ॥ ಎಂ. ದೆಯಾಕರ, ವಿಶ್ರಾಂತ ಪ್ರಾಧ್ಯಾಪಕ, ಮೈಸೂರು ಮೆಡಿಕಲ್‌ ಕಾಲೇಜು, 
ಮೈಸೂರು, 


ವಿಜ್ಞಾ ನ ಕರ್ಣಾಟಕ 


ಕೆಲವು ತೆರನ ವಕ್ರಗಳು ಗಂಡುಮಕ್ಕಳಲ್ಲಿ ಹೆಚ್ಚು : ಉದಾ- ಸಂಕುಚಿತ: 
ಜಠರದ್ವಾರ (4 : 1); ಸಲ್ಲು, ಸೀಳಂಗುಳು (5: $, ಜಬಕಪಾಲ (ನೀರು 
ತುಂಬಿದ ಡನ ತಲೆ) 5:4. ಕೆಲವು ರೀತಿಯ ವಕ್ರಗಳು ಹೆಣ್ಣು ಮಕ್ಕಳಲ್ಲಿ ಹೆಚ್ಚು : 
ಉದಾ- ತಪ್ಪಿದ ಸೊಂಟಿ ಕೀಲು (7:1); ಸುಟ್ಟು ಮಚ್ಚೆ (2:1); ಮಿದುಳು 
ಮಿದುಳು ಬಳ್ಳಿ ವಕ್ರ ಗಳು (6:5೨). 

ಅಂಗಗಳಲ್ಲಿ ವಕ್ರ ತೆಗಳ ವೈವಿಧ್ಯ ತೆ: ಹೈದಯ (1 : 5-ಅಂದರೆ 5 ಜನರಲ್ಲಿ 
ಒಬ್ಬರಿಗೆ); ಕರಳು (1:50); ಮೂತ್ರ ಜನಕಾಂಗ (1 : 600); ತೂತಿಲ್ಲದ ಆಸನ 
(1 : 5000); ರಕ್ತಸ್ರಾ ವಕೋಗ (ವೀನೋಫೀಲಿಯ) 1: 50,000; ಹೆಳವತನ 
(1 : 5,00,000). ಎಂಡು ಮೂಗು, ಒಂದಾದ ಕಿವಿ, ಎರಡು ಶಿಶ್ಚ ನಿಜ 
ದ್ವಿ ಲಿಂಗತ ಗಳು ಬಹು ಅಪರೂಪ; ಕೆಲವು ಕೋಟ ಜನರಲ್ಲಿ ಒಬ್ಬರಿಗಿರಬಹುದು. 

ಅಂಗ ತ. ೪: ಚ ತೆಯ ವೆ ವಿಧ್ಯ ತೆಗಳಿವೆ : ಮೂಳೆ ಮಾಂಸಖಂಡ 
ಗಳು (೨8%); ಚರ್ಮ (೧0%; ಎ Rs ಬಳ್ಳಿ (14%); ಹೈ ದಯ 
ರಕ್ತನಾಳ (9%); ಜಠರ-ಕರುಳು (9%); ಮೂತ್ರ-ಜನನಾಂಗಗಳು 9%) 
ಶ್ವಾಸಾಂಗಗಳು (2%). ವಿವಿಧ ಜನಾಂಗಗಳಲ್ಲಿ ಬೇರೆ ಬೇರೆ ರೀತಿಯ ವಕ್ರತೆಗಳು 
ಹೆಚ್ಚು. ಕೆಲವು ವಕ್ರತೆಗಳು ಪಾಶ್ಚಾತ್ಯ ದೇಶಗಳಲ್ಲಿ ಹೆಚ್ಚು. ನೀಗ್ರೊಗಳಲ್ಲಿ 
ಕುಡುಗೋಲು ಕೆಂಗಣಗಳ ರಕ್ತ ಕ್ಷೀಣತೆ ಹೆಚ್ಚು ಸ 


ವೃದ್ಧಿಯ ವೈವಿಧ್ಯತೆಯಿಂದ ಹಲವು ವರ್ಗಗಳ ವಕ್ರಗಳಾಗುತ್ತವೆ. (1) 
ಅವೃದ್ಧಿ ಕ್ಟ ಅಥವಾ ಅಂಗಾಶಗಳು ಬೆಳೆಯದೆ ಇಂತ. ಹಾ 
ಸಾ "ಅಥವಾ ಮೂತ್ರ ಜನಕಾಂಗದ ಅಭಾವ, ತೈರಾಯಿಡ್‌ ಗ್ರಂಥಿಯಿದ್ದರೂ 
ಮುಖ್ಯ ಕಾಗ ಔನ, ಕರುಳಲ್ಲಿ ನರಕಣಗಳು ಬೆಳೆಯದಿರುವುದು. (2) 
ಅಪೂರ್ಣವೃದ್ದಿ (೩) ಅಪೂರ್ಣ ಬೆಳೆತ-ಗಿಡ್ಡು ತನ್ಕ ಶೈಶವ ಗರ್ಭಾಶಯ. (0) 
ಅಪೂರ್ಣ ಸಂಗಮ-ಸೀಳಂಗುಳ್ಳು ದ್ವಿಗರ್ಭಾಶಯ್ಯ ವಿಭಜಿತಗುಲ್ಮ, ಸಡಿಲ ತೂಗು 
ಪೊರೆ. (0) ಅಪೂರ್ಣ ವಿಭಜನೆ, ಏಕಹ' ತು ಕ್ಸಿ ಏಕ ಎದೆ ಉದರತುಳಿ. (6) : 
ಅಪೂರ್ಣ ಸ್ಥಳಾಂತರ-ಇಳಿಯದ (ಉದರ) ವೃಷಣ, ಏರದ (ಶ್ರೋಣಿ) ಮೂತ್ರ 
ಜನಕಾಂಗ. (0) ಅಪೂರ್ಣ ರಸಾಯನಿಕ ಕ್ರಿಯೆ ಕುಡುಗೋಲು ಕೆಂಗಣ ಕ್ತ. 
ಬಿಳಿಚಿಕೆ, ಕರ್ರಗಾಗುವ ಮೂತ್ರ (ಆಲ್ಫಾ ಕಿಸ್ಟನ್‌ ನಿಂದ್ರ. (3) ಅತವೃದ್ಧಿ-(3. 
ವಿಸರೀತ ಬೆಳೆತ-7-8 ಅಡಿ ಎತ್ತ ರ (ರಾಕ್ಷಸ ಪ್ರಮಾಣ), ಬುಡ್ಡೆ ಮೂತ್ರ ಜನ 
ಕಾಂಗ. (0) ಅತಿಕಣ ವ ದ್ಧಿ ದಪ್ಪ ಹೊರಚರ್ಮ, ಅತಿಕೋಮತೆ. (0) ಅತಿ. 
| ಖ್‌ -6 ಸ್‌ ಮೊಲೆ ತೊಟ್ಟು, ಅವಳಿ ಜವಳಿ. ರು. ಕಂಡಿ 
ಮೂತ್ರ ಜನಕಾಂಗಗಳ್ಳು Mgr. ಸಸಾರ ಕೂಡುಪಾದ.. ಹ 


ಉಗ ನನ 


ಹುಟ್ಟು ವಕ್ರಗಳು ಷಿ 


ಕರುಳುನಾಳದ ಉಳಿಕೆ), ತೈ ರಾಯಿಡ್‌-ನಾಲಗೆ ಬುಡ್ಡೆ. (5) ಸ್ಥಾನಪಲ್ಲಟ 
ತಿರುಗು ಮುರುಗು ಗಳ (ಬಲಹೃದಯ್ಕ ಬಲ ಜಠರ, ಎಡ "ಯಕ ತ್ತು 
ಇತ್ಯಾದಿ), ಅಂಗುಳು ಹಲ್ಲು, ಎದೆಯಲ್ಲಿ ತೈರಾಯಿಡ" (6) ಅಸಾಮಾನ್ಯ 
ವ ತ್ಯಾಸೀಕರಣ- (2) ಬದಲಿ ಅಂಗಾಂಶವ್ಳ ದ್ವಿ ಸ್ನಾಯುಗಳಿಗೆ ಬದಲು ಮೃದ್ವಸ್ಥಿ 
ಬೆಳೆಯುವುದು, (10) ತಪ್ಪು ಕಣವೃ ದ್ಧ ಮೃ ದ ns ನತೆ, ಅಸ್ತಿ ನ್ಯೂನತೆ. 
ಆಜನ್ಮ ಅಬು ೯ದ-ಭ್ರೂಣಿ ಕಣಗಡೆ ಗೆಳ್ಸು ವಿಕಲ ಅಪವೃದ್ದಿ ಗಡ್ಡಿ ಗಳು. (7) 
ವ ಸ್ಮರಣೆ--ಮರಹೆತ್ತುವ ಮಂಗಗಳ ಜತ ವನ್ನ ತ್ತು ಜೆ ಮಾಂಸಖಂಡಗಳು 
ಚತುಷ್ಬಾ ದಿಗಳಲ್ಲಿರುವ (ಏಕಪಾಶ ದ) ಬಲಪುಪ್ಪು ದ ಸೇಲ್ಫಾಗದ ಹಾಲೆ. 

ಲಿಸಾಮಾನ್ಯ ಚಜೋದನೆ, ಅಸಾಮಾನ್ಯ ಗಾಜಿನ ತ್ರತಿಕ್ರಿಯ್ಯೆ ಅಸಾಮಾನ್ಯ 
ವೃ ದ್ಧಿ ಶಕ್ತಿ, ನತಿಸುವ ನ ಪ್ರವೃ ತ್ರಿ , ಅಸಾಮಾನ್ಯ ಕೆಣ್ರಕೆ ಕ್ರಿಯೆ, € ಅಸಾಮಾನ್ಯ ಅಂತಃಸ್ರಾ 
ವಕ್ರಿ ಜ್‌ ಅವ್ಳ ದ್ದ ವಕ್ರವ ದ್ಧಿ ಇತ್ಯಾದಗಳಾಗುತ್ತ ವೆ. 

ಗರ್ಭದ ತೊರ ತಿಂಗಳುಗಳ ಭ್ರೂಣವ ೈದ್ಧಿಯ ಕಾಲದಲ್ಲಿ ತ್ಯಾಲಿಡೊಮೈ ಡ್‌ 
ಎಂಬ ನೋವಿನ ಗುಳಿಗೆಗಳನ್ನು ಗರ್ಭಿಣಿಯರು ಸೇವಿಸಿದುದಕ್ಕೆ ಕೆಲವು ಪಾಶ್ಚಾತ್ಯ 
ದೇಶಗಳಲ್ಲಿ ಹೆಚ್ಚು ವಿಕಲ ಮಕ್ಕಳು ಹುಟ್ಟ ದರು. ಿ್ದೆಗುಳಗೆ ಇತರ ಕೆಲವು 
ಮದ್ದು ಗಳು ಧೂಮ ಪಾನ ನಿತ್ಯಾದಿಗಳಿಂದ ಗರ್ಭಿಣಿಯರು ವಕ್ರಮಕ್ಕಳನ್ನು 
ಹೆರುವುದು ಹೆಚ್ಚು. ಗರ್ಭಿಣಿಯರಿಗೆ ವಯಸ್ಸಾಗಿದ್ದರೂ ಹೀಗಾಗುತ್ತದೆಯೆಂದು 
ಹಿಂದೆ ಹೇಳಿದೆ. | 


`ವಿರೂಪೋತ್ಪತಿ 
ಪೂರ್ವ ಕಾಲದಲ್ಲಿ ದೆವ ಗಳು, ರಾಕ್ಷಸರಿಂದ ಮಕ್ಕಳು ವಿಕಾರವಾಗುತ್ತಿ ದ್ವರೆಂದು 
ಪಾಶ್ಚ್ರಾತ್ಯದೇಶಗಳಲ್ಲೂ ಜನ ನಂಬುತ್ತಿದ್ದರು. ಈಗಲೂ ಗ್ರಹಣ ಕಾಲದಲ್ಲಿ 
ಗರ್ಭಿಣಿಯರನ್ನು ಕೋಣೆಯಲ್ಲಿ ಕೂಡಿಹಾಕುತ್ತಾರೆ. ಆದರೆ ವಿರೂಪೋತ್ಪತ್ತಿ ಯಲ್ಲಿ 
ಅನುವಂಶೀಯತೆ, ತಾಯಿ ತಂದೆಯರ ವಯಸ್ಸು, ಅವರು ಸೇವಿಸುವ ರಾಸಾಯನಿಕ 
ಗಳು ಇಲ್ಲದ ದೆವ್ವಗಳಿಗಿಂತ ನಿಜ ಅಸ್ಥಿತ್ವದಲ್ಲಿರುವ ಫಿಶಾಚಿಗಳು. 
ಸ ಹುಟ್ಟುವಕ್ರಗಳಲ್ಲಿ ಶೇ 20 ಅನುವಂಶೀಯವೆಂತಲೂ, ಶೇ 10ರಷ್ಟು ವಂಶ 
ಗುಣವಾಹಿಗಳಾದ ಕ್ರೋಮೋಸೋಮ್ಟ್‌ ಜೀನ್‌ಗಳ ಅಸಾಮಾನ್ಯ ಹಂಚುನಿಕೆ 
ಯಿಂದಲೂ, ಶೇ 10ರಷ್ಟು ಗರ್ಭಿಣಿಯರ ನಿಷಜೀವಕಣ (ವೈರಸ್‌) ರೋಗ 
ಗಳಿಂದಲೂ, ಮಿಕ್ಕ ಶೇ 60ರಷ್ಟು ನಮಗಿನ್ನೂ ಗೊತ್ತಿ ಲ್ಲದ ಕಾರಣಗಳಿಂದಲೂ 
 ಉಂಟಾಗುತ್ತ ಶ್ರವೆನ್ನ ಲಾಗಿದೆ. 
8 A 3 ತೆ. ತಾಯಿ ತಂದೆಯರ ಗುಣಗಳು ಅವರ ಮಕ್ಕಳಿಗೂ 
ಏರುತ್ತ ವೆಂಬುದು ಎಲ್ಲರೆಗೂ ಗೊತ್ತು. ಉದಾ-ಕೆಂಪು ಹಸಿರು ಕುರುಡು ರಕ್ತ 
ಸ್ರಾವರೋಗ್ಯ ಹುಟ್ಟುಕಿವುಡು. ಅಂಗಾಣುಗಳ 2 ವರ್ಣತಂತುನಿನಿಂದ ಕೆಂಪು 


೪ ವಿಜ್ಞಾ ನ ಕರ್ಣಾಟಕ 


ಹಸಿರು ಕುರುಡು, ರಕ್ಕ್ತಸ್ರಾವರೋಗ ಮಕ್ಕ ಳಿಗೆ ಇಳಿಯುವುದರಿಂದ, ಹೆಣ್ಣು 
ಮಕ್ಕಳಲ್ಲಿ ಈ ರೋಗ ಕ್‌ ನಕೆಂದರೆ ಅವರಲ್ಲಿ XX ಎಂದು ಎರಡು 
ತಂತುಗಳು ಅನ್ಯೋನ್ಯ ರಕ್ಷಣೆಗಿರುತ್ತ ವೆ. ಒಂದು ನಲ್ಲಿ ರೋಗದ ವಂಶವಾಹಿ 
ಬಿಂದುವಿದ್ದರೂ ಇನ್ನೊಂದು X ತಂತು ಅದನ್ನು ಸಪ್ಪೆ ಮಾಡುತ್ತದೆ. ಇಂಥ ಹೆಣ್ಣು ಗಳ 
ಅಣ್ಣ ತಮ್ಮಂದಿರು ಮತ್ತು ಗಂಡುಮಕ್ಕಳಲ್ಲಿ XY ತಂತುಗಳಿರು ವುದರಿಂದ ಸ್ಟ 
ನಲ್ಲಿರುವ ರೋಗ ಗುಣವಾಹಿ ತನಗೆ ಯಾವ ಎದುರಿಲ್ಲದೆ ತನ್ನ ಪ್ರಭಾವ ಬೀರಿ ತನ್ನ 
ಕೆಲಸ ಮಾಡುತ್ತದೆ. ಬ್ರಿಟನ್ನಿನ ರಾಣಿ ನಿಕ್ಟ್ರೋರಿಯ ತನ್ನ ಗಂಡು ಸಂತಾನಕ್ಕೆ ರಕ್ತ 
ಸ್ರಾ ವರೋಗವನ್ನು ಸಾಗಿಸಿದಳು. ಒಂದು ಸಮಯ ತಾಯಿ ತಂದೆಯರಿಬ್ಬ ರಲ್ಲೂ 
ಸೆ ” ತ್ರಂತುವಿನಲ್ಲ ಒಂದೇ ರೋಗಗುಣವಿದ್ದರೆ ಅವರ ಗಂಡುಮಕ್ಕ ಳಲ್ಲಿ ಆ ಕೊ | 
ತಲೆಯೆತ್ತುತ್ತಡೆ. ಎರಡೂ ೫% ಗಳಲ್ಲಿ ಒಂದೇ ರೋಗದ ಗುಣವಿದ್ದರೆ ಅಂಥ ಹೆಣ್ಣು 
ಮಕ್ಕಳು ಹುಟ್ಟುವುದೇ ಇಲ್ಲ. ಮನುಷ್ಯನ ಪ್ರತಿಜೀವಕಣದಲ್ಲೂ 45 ವರ್ಣ 
ತಂತುಗಳಿರುತ್ತವೆ. ಪ್ರತಿಯೊಂದರಲ್ಲೂ ಸಾವಿರಾರು ಗುಣವಾಹಿಗಳಿರುವುದರಿಂದ ' 
ಪುಂಸ್ತ್ರೀ ಲಿಂಗಾಣುಗಳು ಕೂಡಿದಾಗ ಫಲಿತಾಂಶ ಏನಾಗುವುದೆಂದು ಊಹಿಸಲೂ 
ಅಸಾಧ್ಯ. | 

ಅನುವಂಶೀಯವಲ್ಲದ, ಅಂದರೆ ತಾತ ಅಜ್ಜಿ, ಮುತ್ತಾತ ಮುತ್ತಜ್ಜಿ ಇತ್ಯಾದಿ 
ಗಳಲ್ಲಿಲ್ಲದ ವಕ್ರತೆ ಹೊಸದಾಗಿ ಲೈಂಗಿಕ ಜೀವಕಣಗಳಲ್ಲಿ ಗೊತ್ತಿಲ್ಲದ ಕಾರಣಗಳಿಂದ ' 
ಅಥವಾ ಸ್ವಪೆ ದೆ ಉದ್ಭ ವಿಸಬಹುದು. ಇದು ಧಿಡೀರ್‌ ಸ ಸೃಷಿ ಮ್ಯುಟೇಷನ್‌ 
ಈ ಉದ್ಭ ವಕ್ಕೆ ವಯಸ್ಸು, ಔಷಧಿ ಕ್ಷ ಕ್ಷ-ಕಿರಣ, ಇತ್ಯಾದಿ ಕಾರಣವಾಗಬಹುದು. 
ತಿಯ ಕಾರಣವಿಲ್ಲದೆ ಅಂಗಡಿಗಳ ವಂಶಗುಣವಾಹಿಗಳಲ್ಲಿ ವ್ಯತ್ಯಾಸವಾಗಿ 
ಒಂದು ವರ್ಣತಂತು ಎರಡಕ್ಕೆ ಬದಲು ಮೂರಾಗಿ ಹುಟ್ಟುವ ಮಗುವಿನಲ್ಲಿ ಸಾಮಾನ್ಯ 
ಸಂಖ್ಯೆ 46ಕ್ಕೆ ಬದಲು 47 ವರ್ಣತಂತುಗಳು ಪ್ರತಿಜೀವಕಣದಲ್ಲಿರುತ್ತವೆ. ಇಂಥವರಲ್ಲಿ 
SA ಹೀನತೆಯಿರುತ್ತ ದೆ. Selb ಮಂಗೋಲಿಸ ೦ ಎಂಬ ಬುದ್ಧಿ 
ಹೀನತನ. ಕೆ ಸ ನ್‌ಫೆ ಫೆಲ್ಟರ್‌ ಹೊ ್ರೀಮಿನಲ್ಲಿ ಗಂಡಿನಲ್ಲಿ XY ಬದಲು XXY 
ಇದ್ದು ಶಿಖಂಡಿ ಹುಟ್ಟು ಸ ನೆ. ಟಿರ್ನಕನ ಸಿಂಡೊ ್ರೀಮಿನಲ್ಲಿ 45 ವರ್ಣತಂತುಗಳಿದ್ದು 
ಒಂದೇ X ಇರುವ ಸಳ ಜನನವಾಗುತ್ತದೆ. 


B. ನಿರೂಪೋತ್ಪತ್ತಿ ಪರಿಸರ VN (1) ಭೌತಿಕ ಕಾರಕಗಳು: 
ಯಾಂತ್ರಿಕ ಅಂಡಜಗಳನಿರುವಂತಲ್ಪಡಿ ಸ ಸ್ಮನಿಗಳಲ್ಲಿ ಭ್ರೂಣಗಳು ಗರ್ಭದಲ್ಲಿ ಸುರಕ್ಷಿತ ' 
ವಾಗಿರುವ 06 ಆಚೆಯ ಒತ್ತಡ ಇಂಥವುಗಳಿಂದ ಹಾನಿಯಿಲ್ಲ. (2) ರಾಸಾಯತಕ 
ಕಾರಕಗಳು, (೩) ಅಂತಃಸ್ರಾ ನಗಳು: ತೈರಾಯಿಡ್‌ ರಸವಿಲ್ಲದಿದ್ದರೆ ಭ್ರೂ ಣೋತ್ಪತ್ತಿ ' 
ಸರಿಯಾಗಾಲಾರದು. ಹುಟ್ಟ ದ ನಂತರವೂ ಅದಿಲ್ಲದಿದ್ದರೆ ಮಂಕು ಕುಬ್ಜ ತ್ತವಾಗುತ್ತ ನ 
ನಿಚುಯಿಟರಿಗ್ರಂಥಿ ರಸವಿಲ್ಲದಿದ್ದ ರೆ ಗಿಡು ತನ ದ್ವಿಲಿಂಗತ್ವ ಇತ್ತಾ "ಗಳಾಗುತ ವೆ, 
(3) ಜೀವಕ್ರಿಯೆ ಕಾರಕಗಳು (8) ತಾಯಿಯ ಆಹಾರದಲ್ಲಿ ನಟಿಮಿನ್‌ಗಳ ಕೊರತೆ 


ಹುಟ್ಟು ವಕ್ರ ಗಳು ೫ 


ಯಿದ್ದರೆ ಗರ್ಭಶಿಶುವಿನ ವಿಕಲತೆಯಾಗಬಹುದು. (0) ಪ ಯೋಗಗಳಲ್ಲಿ ಯೊೂರಿತೆನ್‌ 
ಮುಂತಾದದಿಂದ ವಿಕಾರಗಳಾಗಬಹುದು. (4) ರೋಗಕಾರಕಗಳು: ಜರ್ಮನ್‌ 
ದಡಾರದ, ಕೋಗಜೀವಕಣಗಳು ವಿರೂಪಕಾರಕಗಳು, ಗರ್ಭಿಣಿಗೆ ಮೊದಲ ಮೂರು 
ತಿಂಗಳಲ್ಲಿ ಜರ್ಮನ್‌ ದಡಾರ ಬಂದರೆ ಗರ್ಭಶಿಶು ವಿಕಾರವಾಗುತ್ತದೆ. ಪ್ರಯೋಗ 
ಶಾಲೆಗಳಲ್ಲಿ ವಿರೂಪಕರಣಕ್ಕೆ ಇತರ ವೈರಸ್‌ಗಳನ್ನು ಉಪಯೋಗಿಸಲಾಗಿದೆ. ಟಾಕೊ 
ಪ್ಲಾಸ್ಮ ಎಂಬ ಏಕಾಣು ಸಿರಪುಷ್ಪ ಪ್ರಾಣಿಯಿಂದ ಮಾನವ ಶಿಶುವಿಕಲತೆಯಾಗಿದೆ. 
(5) Rh ಧನ (ರೀಸಸ್‌ಕೋತಿ" ಮ ಗರ್ಭಶಿಶುವಿನಿಂದ Rh ಖುಣ ತಾಯಲ್ಲಿ 
ವಿರೋಧವಸ್ತು ಉತ್ಪ ತ್ತಿಯಾಗಿ ಕೆಂಪುರಕ್ತಕಣಗಳ ಉತ್ಪತ್ತಿ ಕೆಡುತ್ತದೆ. 


ಯಮುಂಳೋತ್ಪತ್ತಿ 

ಸಮುದ್ರದ ಆರ್ಚಿನ್‌ ಪ್ರಾಣಿ ಮತ್ತು ಕೆಲವು ಜಲಸ್ಕಳಚರ (ಉಭಯ 
ಜೀವಿ)ಗಳ ಭ್ರೂಣಗಳ ಮೇಲೆ ನಡೆಸಿದ ಪ್ರಯೋಗಾಧ ಯನಗಳಿಂದ ಹಲವು ವಿಚಾರ 
ಗಳು ತಿಳಿದಿವೆ. ಭ್ರೂಣದಲ್ಲಿ ಮೊದಲು ಒಂದು ರ ಅಂಗಜನಕ ಬಿಂದು 
(ಪ್ರೈಮರಿ ಆರ ನೈ ಜರ್‌-ಅತಿ ಶಕ್ಕಿಪ್ರಭಾವಯುತ ಕಣಗಳ ಗುಂಪು) ಪ್ರತ್ಯಕ್ಷವಾಗು 
ತ್ತದೆ. ಈ ವೈವಸ್ಥಾನಕ ಕೇಂದ್ರ ದಿಂದ ಭ್ರೂಣದಲ್ಲಿ ಅಂಗಗಳ ಮೂಲರೂಪಗಳ 
ನಿರ್ಮಾಣವಾಗಿ ಭ್ರೂಣ ಜಿಳೆಯುತ್ತ ದೆ. ಈ ವ್ಯವಸ್ಥಾ ಪಕ ಕೇಂದ್ರಕ್ಕೆ ಹಾನಿಯಾದರೆ 
ಭ್ರೂಣವೃದ್ಧಿ ನಿಲ್ಲುತ್ತದೆ ಅಥವಾ ಒಂದು ವಿಕಾರ ರೂಪ ಬೆಳೆಯುತ್ತದೆ. (1) 
ಕೇಂದ್ರ ವನು” ತೆಗೆದು ಇನ್ನೊಂದು ಭ್ರೂಣದ ಮೇಲೆ ಕಸಿಮಾಡಿದರೆ ಸಾ ಮೇಲೆ 
ಮತ್ತೊ ಎತ ಭ್ರೂಣ ಬೆಳೆಯುತ್ತ ಫಟ) ಭ್ರೂಣವನ್ನು ಎರಡು ಭಾಗಗಳಾಗಿ 
ಮಾಡಿದರೆ ವ್ಯವಸ್ಥಾ ಪಕ ಕೇಂದ್ರವಿರುವ ಭಾಗ ಭ್ರೂಣವಾಗಿ ಬೆಳೆಯುತ್ತದೆ, ಕೇಂದ್ರ 
ವಿಲ್ಲದಿರುವ ಭಾಗ ಅಂಗ ವೃತಾ ಸವಿಲ್ಲದೆ ಕಣಗಳ ಮುದ್ದೆ ಯಾಗಿ ಇಳಿಯುತ್ತ ಡೆ 
(3) ಭ್ರೂಣದ ಮೇಲಿರುವಂತೆಯೇ ಕೇಂದ್ರ ವನ್ನು ಎರಡು ಭಾಗ ಮಾಡಿದರೆ ಆಗಲೂ 
ಎರಡು ಚಿಕ್ಕ ತ ಚಿಕೆಯುತ್ತವೆ. (4) ಕೇಂದ್ರದ ಎರಡು ಭಾಗಗಳನ್ನು 
ಪ್ರತ್ಯೇಕಿಸ ಸದಿದ್ದ ಕೆ ಜಂಟಿ ಭ್ರೂಣಗಳು ಅಂಟಕೊಂಡು ಬೆಳೆಯುತ್ತ ಷೆ (5) ಕೇಂದ್ರ 
ಗಳಿರುವ ಎರಡು ಬೇಕಿಬೇಕೆ ಭ್ರೂಣಗಳ ಭಾಗಗಳನ್ನು ಸೇರಿಸಿದರೂ “kb ಭ್ರೂ ಹ 


ಅಂಟಿಕೊಂಡು ಬೆಳೆಯುತ್ತವೆ. 
ಕೇಂದ್ರ 
ಕಾ ಟ್ರ) 
ತ್ರಿ 


ಕಣ ಮುದ್ದೆ 


ನ್ಯೂಟ್‌ ಭ್ರೂಣ _ ನ್ಯೂಟ್‌ ಭ್ರೂಣಗೋಳನನ್ನು ಕಣಮುದ್ದೆ 
ಇಬ್ಛಾಗಿಸುವುದು 
ಚಿತ್ರ 1 


ವಿಜಾನ ಕರ್ಣಾಟಕ 
> 


ಜಂಟಿ ಯೆಮಳ ಭೂಣಗಳು 


ಚಿತ್ರ 2 


ಪ್ರಯೋಗಶಾಲೆಯಲ್ಲಿ hs ಪ್ರಾಣಿಯ ಭ್ರೂಣಗಳಿಂದ ಜಂಟಿಯಮಳಗಳ 
ಸೃಷ್ಟಿ.. i ಒಂದು ಭ್ರೂಣಗೋಳವನ್ನು "ಭಾಗಶಃ ಇಬ್ಭಾಗಿಸುವುದು. ಔ 3. ಭಾಗಶಃ 
ಇಬ್ಬ ಗಿಸಿದ ಭ್ರೂಣಗೋಳದಿಂದ ಅಂಟಿಕೊಂಡ ಯಮಳಭ್ರೂಣಗಳು ಬೆಳೆಯುವುದು. 
"ರ ರಡು ಬೇಕೆಬೇಕೆ ಭ್ರೂಣಗೋಳಗಳನ್ನು ಅಂಟಿಸಿರುವುದು. ೫. ಅಂಟಿಸಿದ ' 
ಭ್ರೂಣಗೋಳಗಳಿಂದ ಜಂಟಿಯಮಳಗಳು ಚಿಳೆಯುವುಡು. | 
ಮಾನವ ಯಮಳಗಳೂ ಇದೇ ರೀತಿ ಬೆಳೆಯಬಹುದು. ಬೇರೆಬೇರೆ ವಿಂಡಾಣು 
ಗಳಿಂದ ಭಿನ್ನಸ್ತಭಾವಗಳ, ಬೇರೆಬೇರೆ ಲಿಂಗಗಳ ಅವಳಿಜವಳಿ ಮಕ್ಕಳು ಬೆಳೆಯ ೆ 
ಬಹುದು. ಒಂದೇ ಹಿಂಡಾಣು ಇಬ್ಬಾಗಿಸಿ ಒಂದೇ ರೀತಿಯಿರುವ ಒಂದೇ ಲಿಂಗದ ' 
ಯಮಳಗಳು ಹುಟ್ಟ ಬಹುದು. ಒಂದೇ ಪಿಂಡಾಣುವಿನಿಂದ ಎರಡು ಸಮಯಮಳಗಳು ' 
ಅಂಓಕೊಂಡು ಬೆಳೆಯಬಹುದು ; ಅಥವಾ ಎರಡು ಅಸಮಯಮಳಗಳು ಒಂದು ಪೂರ್ಣ 
ವಾಗಿ ಇನ್ನೊಂದು ಅಪೂರ್ಣವಾಗಿ, ಅಥವಾ ಎರಡೂ ಅಪೂರ್ಣವಾಗಿ, ಅಂಟಿಕೊಂಡು 
ಬೆಳೆಯಬಹುದು. 
ಪ್ರಥಮ ಅಂಗಜನಕ ಬಿಂದುವಿನಿಂದ ದ್ವಿತೀಯ ತೃತೀಯ ಅಂಗಜನಕಗಳು 
ಹುಟ್ಟಿ ಪ್ರತ್ಯೇಕ ಅಂಗಗಳಾಗುತ್ತವೆ. ಹೃದಯವಾಗುವ ಮೊದಲು ಬಲಎಡಹೃನ್ನಾಳ 
ಗಳಾಗಿ ಆಮೇಲೆ ಅವು ಒಂದುಗೂಡುತ್ತವೆ. ಈ ಆದಿ ಹೆದಯಜನಕನಾಳಗಳು 
ಕೂಡದಂತೆ ಬೇರ್ಪಡಿಸಿದರೆ ಎರಡು ಚಿಕ್ಕಹೃದಯಗಳು ಬೆಳೆಯುತ್ತವೆ. ಹೀಗೆಯೇ 
ಹಿಂಗಾಲಾಗುವ ಕೇಂದ್ರವನ್ನು ಇಬ್ಬಾಗಿಸಿದರೆ ಎರಡು ಹಿಂಗಾಲುಗಳು ಬೆಳೆಯುತ್ತವೆ. 
ಹಿಂಗಾಲು ಕೇಂದ್ರವನ್ನು ಇಬ್ಬಾಗಿಸಿ ಇನ್ನೊಂದು ಭ್ರೂಣದ ಮೇಲೆ ನಾಓಮಾಡಿದಕ್ಕೆ, 
ಆ ಭ್ರೂಣದ ಎರಡು ಹಿಂಗಾಲುಗಳೊಡನೆ ಮತ್ತೆರಡು ಹಿಂಗಾಲುಗಳು ಬೆಳೆಯುತ್ತವೆ. 
ಇದೇ ರೀತಿ ಕಣ್ಣಿನ ಮೊಗ್ಗಿನ ಪ್ರಯೋಗವಾದಕೆ ಎರಡು ಕಣ್ಣುಗಳಾಗುತ್ತ ಸೆ 
ಪ್ರಯೋಗಗಳಿಂದ ಯಮಳಗಳಾಗುವಂತೆ ತಮ್ಮಷ್ಟ ಕೈ ತಾವೇ ಆಚಿಯ ಪ್ರೇರಣೆ 
ಗಳಿಲ್ಲದೆ ಯಮಳಗಳಾಗಬಹುದು. ಸ್ತ 
ಬಿಸಿರಕ್ತದ ಸ್ತನಿಗಳ ಭ್ರೂಣವು ಗರ್ಭದಲ್ಲಿ ಬೆಳೆಯುವುದರಿಂದ ಪ್ರಯೊ 
ಗಳನ್ನು ಮಾಡುವುದು ಕಷ್ಟ... ಮಾನವನೂ ಸ್ತನಿ. ಅಂಡಜಗಳಲ್ಲಾಗ 


2 
ದ 
ತ 


ಹುಟ್ಟು ವಕ್ರಗಳು ಜ್‌ 


ಭ್ರೂಣವೃದ್ಧಿ ಸ್ತನಿಗಳ್ಲೂ ಆಗುತ್ತದೆಂದು ಗರ್ಭಪಾತ ಭ್ರೂಣಗಳ ಅಧ್ಯಯನ 
ದಿಂದಲೂ, ಕೆಲವು ಸ್ತನಿಗಳ ಮೇಲಿನ ಪ್ರಯೋಗಗಳಿಂದಲೂ ತಿಳಿಯುತ್ತದ್ದೆ 
ಪುಂಸ್ತ್ರೀ ಅಂಗಾಣುಗಳ ಸಮ್ಮಿಲನದಿಂದಾದ ಸಿಂಡಾಣು ಭಜಿಸಿ ವಿಭಜಿಸಿ ಕಣಗಳ 
ಸೂಕ್ಷ್ಮಮುದ್ದೆಯಾಗಿ ಭ್ರೂಣಪೋಷಕ ಮತ್ತು ರಕ್ಷಕಕಣಗಳು ಬೇರ್ಪಟ್ಟು ಭ್ರೂಣ 
ವಾಗುವ ಒಳಕಣ ಮುದ್ದೆಯ ಸುತ್ತಲೂ ಬೆಳೆಯುತ್ತವೆ. ಒಳಕಣ ಮುದೆ. 
ಕಾರಣಾಂತರದಿಂದ ಎರಡು ಭಾಗಗಳಾಗಿ ಬೇರೆ ಬೇಕೆ ಬೆಳೆದಕೆ ಎರಡು ಭ್ರೂಣಗಳು 
ಬೆಳೆದು ಒಂದೇ ಲಿಂಗದ ಪ್ರತ್ಯೇಕ ಯಮಳಗಳಾಗುತ್ತವೆ. ಇವು ಏಕಪಿಂಡಾಣು 
ಯಮಳಗಳು. ಇವು ಭಾಗಶಃ ಕೂಡಿ ಬೆಳೆದರೆ ಭಾಗಶಃ ಅಂಟಿಕೊಂಡ ಸಮಜಂಟಿ 
ಯಮಳಗಳಾಗುತ್ತವೆ. ಇವು ಒಂದೇ ಲಿಂಗದ ಹೋಲುವ ಯಮಳಗಳು ಜಂಟಿ 
ಯಮಳಗಳು ಎದೆ, ತಲ್ಕೆ ಹೊಟ್ಟೆ ಇತ್ಯಾದಿಗಳಿಂದ ಅಂಟಿಕೊಂಡಿರಬಹುದು. ಇವು 
ಜಂಟಿರಾಕ್ಷಸೀಯಗಳು. ಅಂಟಿಕೊಂಡ ಯಮಳಗಳು ಸಮವಾಗಿಲ್ಲದೆ ಒಂದು 
ದೊಡ್ಡದು ಮತ್ತೊಂದು ಚಿಕ್ಕದಿರಬಹುದು. ಸಮ ಅಥವ ಅಸಮ ಜಂಟಿಯಮಳಗಳ 
ಹೆರಿಗೆ ಕಷ್ಟವಾಗಿ ಅವು ಸತ್ತು ಹುಟ್ಟುವುದೇ ಸಾಮಾನ್ಯ. ಬೇರೆ ಕಾರಣಗಳಿಂದ 
ಅವು ಮೊದಲೇ ಸತ್ತಿರಬಹುದು. ಬದುಕಿ ಹುಟ್ಟಿದರೂ ಅವನ್ನು ಶಸ್ತ್ರಕ್ರಮದಿಂದ 


ಸಮುಜಂಟ ಯೆಮಳಗಳ ಚಿತ್ರ 3 


ಲ ವಿಜಾ ನ ಕರ್ಣಾಟಕ 
} ಇಂ 


ಬೇರ್ಪಡಿಸಲು ಒಂದೇ ಹೈದಯ್ಕ ಅಂಟದ ತಲೆ ಇತ್ಯಾದಿಗಳಿಂದ ಸಾಧ್ಯ್ಯವಿಲ್ಲದಿರ 
ಬಹುದು. 

ಅಸಮ ಜಂಟಯಮಳಗಳಲ್ಲಿ ಚಿಕ್ಕ ಯಮಳ ಭಾಗಶಃ ಬೆಳೆದು ದೊಡ್ಡ ದಕೆ 
ಹೊಟ್ಟಿ ಗೋ, ಬಾಯಿಗೋ, ER ಎಲ್ಲಿಗಾದರೂ ಅಂಟಕೊಂಡಿರಬಹೊದು. 
ಒಕ | ವೇಳೆ ಚಿಕ್ಕಯಮಳ ಸ್ವಲ್ಪ ಬೆಳೆದು ದೊಡ್ಡದರ ಹೊಟ್ಟಿ ಯೊಳಗೋ 
ಅಥವಾ ಇನ್ನೆಲ್ಲಿಯಾದರೂ ಟಿರಟೋಮ ಎನ್ನುವ ಗೆಡ್ಡೆ ಯಾಗಿ, ಕೂದಲ್ಕು ಹಲ್ಲು 
ಕೆಲವು ಅಂಗಭಾಗಗಳ ಮುದ್ದೆ ಯಾಗಿರಬಹುದು, 


ಹಾ. ಡಿ. ಚನ್ನೇಗೌಡ" 


ಕೃತಕ ನಿಹಿಕಾರಕಗಳು 


ನಾವು ಸೇವಿಸುವ ಆಹಾರ ಪದಾರ್ಥ, ಕುಡಿಯುವ ಪಾನೀಯ, ಬಳಸುವ 
ಕೆಲವೊಂದು ಔಷಧಗಳು, ಅಂಗರಾಗ ವಸ್ತುಗಳು ಈ ಮೊದಲಾದ ಪದಾರ್ಥಗಳಲ್ಲಿ 
ಸಿಹಿಅಂಶ ಇರುವಂತೆ ಮಾಡಲು ಬಳಸ ವ ವಸು, ವಿಶೇಷಗಳಿಗೆ ಸಿಹಿಕಾರಕಗಳು 
(ಸಿ €ಟಿನರ್ಸ್‌) ಎಂದು ಹೆಸರು. ಪ್ರಕೃ ತಿಯಲ್ಲಿ ಡೊಕೆಯುವ ಶರ್ಕರಗಳು (ಷುಗರ್ಸ್‌, 
ಚಿತ್ರ 1) ಯಥೇಚ್ಛ ವಾಗಿ ಮಾತರೂಂಡ ಬಳಕೆಯಾಗುತ್ತಿ ರುವ ಅತ್ಯಂತ ಪ್ರಮುಖ 
ಹಳಾರಕಗಳು. 'ರ್ಕರಗಳಿಗೆ ಉದಾಹರಣೆಯಾಗಿ ಸುತ್ರೋಸ್‌ (ಕಬ್ಬು ಸ 


ಬೀಟ್‌ರೂಟನಿಂದ ತಯಾರಿಸುವ ಸಕ ರಿ), ಗ್ಲೂಕೋಸ್‌ 7 ಫ್ರಕ್ಟೊ (ಸ್‌, 
ಮಾಲ್ಟೊ ಸ್‌ ಲ್ಯಾಕ್ಟೋಸ್‌ ಮುಂತಾದವನ್ನು ಹೆಸರಿಸಬಹುದು. ಇವಿಷ್ಟೆ ದಿ 


ಇವುಗಳ "ಗುಂಪಿಗೆ ಸೇರುವ ಶರ್ಕರ ಆಲ್ಕೊ ಹಾಲುಗಳನ್ನೂ (ಪಾಲಿಹೈ ಡ್ರಿಕ್‌ ಆಲ್ಫ್ರೋ 
ಹಾಲು) ಸಿಹಿಕಾರಕಗಳನ್ನಾ ಗಿ ಬಳಸ ಸಾ ಉಂಟು.  ಇಂಥವಕ್ಕೆ ನಿ 
ಎಂದರೆ ಸಾರ್ಬಿಬಾಲ್‌, ಕ ಎಲಿಟಾಲ್‌, ಮಾ ್ಯನಿಟಾಲ್‌, ಗ್ಗ ಕಾಂ ಮುಂತಾದವು 
ಗಳು. ಈ ಶರ್ಕರಗಳು ಮ ಪಾಲಿಹೈಡ್ರಿ ಡ್‌್‌ ಆಲ್ಫೋಹಾಲುಗಳು 4ಕಾರ್ಬೊೋ 
ಹೈಡ್ರೇಟು ”' ಗಳೆಂಬ ಆರ್ಗ್ಯಾನಿಕ್‌ ರಾಸಾಯನಿಕ ವಸ್ತುಗಳ ಗುಂಪಿಗೆ ಸೇರಿವೆ. 
ಆದ್ದರಿಂದ ಇವಕ್ಕೆ “ ಕಾರ್ಜೊಹೈಡ್ರೆ ಟ್‌ ಸಿಹಿಕಾರಕಗಳು?' ಎಂದು ಹೆಸರು. ಇವು 
ನಮ್ಮ ದೇಹದಲ್ಲಿ ಉತ್ಕ ರ್ಷಣೆಹೊಂದಿ ಕಾರ್ಬನ್‌ ಡೈಆಕ್ಸೈ ಡ್‌ ಮತ್ತು ನೀರುಗಳಾಗಿ 
ಔರ್ಪಾಡಾಗುತ್ತ ವೆ. ಈ ಕ್ರಿಯೆಯಲ್ಲಿ ಉಷ್ಣದ ಉತ್ತ ತ್ರಿ ಸಹ ಆಗುತ್ತದೆ. 
ಆದ್ದ ರಿಂದ ಕಾರ್ಬೊಹೈ ಡ್ರೀಟ್‌ ಸಿಹಿಕಾರಕಗಳು ನಮ್ಮ ಸೇಪದಲ್ಲಿ ಇಂಧನಗಳಂತೆ 
ವರ್ತಿಸುತ್ತ ವೆ. 

ಪ್ರಕೃ ತಿದತ್ತವಾಗಿ ದೊರೆಯುವ ಕಾರ್ಬೊಹೈಡ್ರೆ (ಟ್‌ ಸಿಹಿಕಾರಕಗಳಲ್ಲದೆ 
ನಳನು “ತೆ ಹತ ಆರ್ಗಾನಿಕ್‌ ರಾಸಾಯನಿಕ ವಸು ುಗಳನೂ ಸಿಹಿಕಾರಕ 

ಬ ಶಿ ಷಿ 

ಗಳನ್ನಾಗಿ ಉಸಯೋಗಿಸುವುದಿದೆ. ಈ ವಸ್ತುಗಳಿಗೆ “ಸಂಶ್ಲಿ ಡುತ ಸಿಹಿಕಾರಕಗಳು ? 

* ಡಾ, ಡಿ, ಚನ್ನೆ ೀಗೌಡ, ಅಧ್ಯಾ ಪಕರು, ರಸಾಯನ ನಿಜ್ಞಾನ ವಿಭಾಗ ಮಾನಸ 
ಗಂಗೋತ್ರಿ, ಮ್ಳೈ ಸರುವ ಪಶ್ಚಿ ಮು ಜರ್ಮನಿಯ ಕೈಲ್‌ ವಿಶ್ವವಿದ್ಯಾನಿಲಯದಲ್ಲಿ 
ಅಲೆಗ್ಸಾ $a ಫಾನ್‌ ಹುಂಬೋಲ್ಡ್‌ "ಲೋ ಆಗಿದಾ ರೆ. 


conv | 
3 ಗಳ ಹ್‌ HOTS 


ಕ HO-)-H HO-)-H HOH made ln 
HO Ho a i ) H H 
ಮ H ps ಟನ?” ಧಗ ತ 
J HO-9-H H-9-0H HO--H ಕ HO 
HOH) HOH ಎ 4 0 OH 
| HOH HOH 
3೬20ರ ೫.೧೬ 
H ನ HO HO 
“೧/" HONO HOH HOHy/oH 0 ೧” 


ಕೃತಕ ಸಿಹಿಕಾರಕಗಳು ೧೧ 


(ಸಿಂಥೆಟಿಕ್‌ ಸಿ ಸೀಟನರ್‌ ”) ಅಥವಾ ಕು ತಕ ಸಿಹಿಕಾರಕಗಳು ” (ಆರ್ಟಫಿಹಿಯಲ್‌ 
ಸ್ವೀಟನರ್ಸ್‌) ದು ಹೆಸರು. ಇವುಗಳು ಮನುಷ್ಯ ನ Fi ಇಂಧನಗಳಾಗಿ 
ವರ್ತಿಸಲಾರವು. ಆದ್ದ ರಿಂದ ಇವನ್ನು ಕೆಲವರು ಸಕ್ಕ ಸೇವನೆಯಿಂದ ಅವರಲ್ಲಿ 
ಉಂಟಾಗುವ ಹಾನಿಯ ನ್ನು ತಡೆಗಟ್ಟ ಲು ಬಳಸುತ್ತಾ ರೆ. ise ಸಿಹಿಮೂತ್ರ 
ರೋಗಿಗಳು ಮತ್ತು ಸೂ  ಲಕಾಯಪುಳ್ಳ ವರು. ಈ ವಸ ಗಳ ಸಿಹಿರುಚಿಯನ್ನು ಹಹ 
ಗಳೊಡನೆ ಹೋಪಸಿದರೆ” ಬಹಳ ಸಾಲು ಹೆಚ್ಚು. ಆದ್ದರಿಂದ ಇವನ್ನು ಅಗ್ಗದ 
ದರದಲ್ಲಿ ಪಡೆಯಬಹುದು. ಇವನ್ನು ಸಂಸ್ಕರಿಸಿದ ಪಥ್ಯದ ಆಹಾರ pe 
ಪಾನೀಯ, ಮಿಠಾಯಿ, ಜಾವ (ಹಣ್ಣಿನ ಪಾಕ), ಜೆಲ್ಲಿ, ಔಷಧ, ಅಂಗರಾಗ 
ವಸ್ತುಗಳು ಮೊದಲಾದವುಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. 

ಕೃತಕ ಸಿಹಿಕಾರಕಗಳ ಪೈಕಿ ಪ್ರಮುಖವಾದವುಗಳ ಸೆ ಸಂಕ್ಷಿಪ್ತ ಪರಿಚಯವನ್ನು 
ಈ ಮುಂದೆ ಕೊಟ್ಟಿದೆ. 


ಸ್ಕಾಕರಿನ್‌ : ಇದರ ರಾಸಾಯನಿಕ ನಾಮಧೇಯ ಆರ್ಥೊ-ಸಲ್ಫೊ ಬೆಂಜಿ 
ಮೈಡ್‌ ಅಥವಾ 1, 2-ಬೆಂಜ್‌ ಐನೊಥಯೋಜಲಿನ್‌-3-ಓನ್‌-], ಡೈ 
ಆಕೆ ಡ್‌ (ಚಿತ್ರ 2.). ಸ್ಯಾಕರಿನ್‌ ಎಂಬುದು 1900ರಲ್ಲಿ ವಾಣಿಜ್ಯ ಪ್ರ ಪ್ರಮಾಣದಲ್ಲಿ 
ಬಳಕೆಗೆ ಬಂದ ಮೊಟ್ಟ ಮೊದಲ ಕೃತಕ ಸಿಹಿಕಾರಕ. ಮ ಸಂಯುಕ 
ಸಂಸ್ಥಾನಗಳ ಬಾಲಿ ಮೋರ್‌ ಎಂಬಲ್ಲಿರುವ ಜಾನ್ಸ್‌ ಹಾಪ್‌ಕಿನ್ಸ್‌ ವಿಶ್ವವಿದ್ಯಾಲಯದ 
ಇರಕೆವ್‌ಸೆನ್‌ ಎಂಬ ರಸಾಯನ ವಿಜ್ಞಾ ನಿ 1874ರಲ್ಲಿ ಇದನ್ನು ಸಂಶ್ಲೇಹಿಸಿದ. 
ಆದರೆ ಇದರ ಸಿಹಿ ರುಚಿಯ ಅರಿವು ಆತೆನಿಗಿರಲಿಲ್ಲ. ಇದರ ಸಿಹಿ ರುಚಿಯ 
ಗುಣವನ್ನು ಕಂಡುಹಿಡಿದವ ರೆವತ್‌ಸೆನ್‌ರ ಸಂಶೋಧನಾಲಯದಲ್ಲಿದ್ದ ಜರ್ಮನಿಯ 
ಸಂದರ್ಶಕ ವಿಜ್ಞಾನಿ ಕಾನ್‌ಸ್ಟ್ರಾಂಟನ್‌ ಫಾಲ್‌ ಬೆರ್‌ . ಸ್ಯಾಕರಿನ್‌ ಎಂಬುದು 
ಬಿಳಿಯ ಸ್ಪಟಕಾಕೃ ತಿಯ ಸಂಯುಕ್ತವಸ್ತು ಇದರ ಸಿಹಿರುಚಿ ಕಬ್ಬಿನ ಸಕ್ಕರೆ 
ಗಿಂತಲೂ "ಸುತೋ ಸ್‌) ಸುಮಾರು ಮುನ್ನೂರ ಐವತ್ತು ಪಾಲು ಹೆಚ್ಚು. 
ಇದು ನೀರಿನಲ್ಲಿ ಅತಿಕಡಿಮೆ ಪ್ರಮಾಣದಲ್ಲಿ (1 ಗ್ರಾಂ 290 ಮಿಲಿ ಲೀಟರಿನಲ್ಲಿ) 
ಲೀನವಾಗುತ್ತದೆ. ಇದನ್ನು ಔಷಧಗಳ ತಯಾರಿಕೆಯಲ್ಲಿ ಯಥೇಚ್ಛವಾಗಿ ಬಳಸು 
ತ್ತಾರೆ. ಸ್ಯಾಕರಿನ್‌ನ ಸೋಡಿಯವು" ಲವಣವು ಸಿಹಿಯಾಗಿದ್ದು ನೀರಿನಲ್ಲಿ ಬಲು 
ಹೆಚ್ಚು ಪ್ರಮಾಣದಲ್ಲಿ (100 ಗ್ರಾಂ 100 ಮಿಲಿ ಲೀಟಿರ್‌ನಲ್ಲಿ) ಲೀನವಾಗುತ್ತದೆ. ಈ 
ಸೋಡಿಯವರ್‌ ಲವಣವನ್ನು ಪಥ್ಯದ ಆಹಾರ ಮತ್ತು ಪಾನೀಯಗಳಲ್ಲಿ ಉಪಯೋಗಿ 
ಸುತ್ತಾರೆ. ಸೋಡಿಯವರ್‌ ಲವಣವನ್ನು ರಕ್ಷ ಒತ್ತಡಕ್ಕೆ ಈಡಾಗಿರುವ ಕೋಗಿಗಳು 
ಉಪಯೋಗಿಸಕೂಡದು. ಅಂತಹವರು ಇದರ ಕ್ಯಾಲ್ಸಿಯವರ್‌ ಲವಣವನ್ನು 
ಉಪಯೋಗಿಸಬಹುದು, ಇದರ ಅನಾನುಕೂಲತೆ ಎಂದರೆ ಸೇವನೆಯ ಅನಂತರದ 
ಕಹಿರುಚಿ; ಹೆಚ್ಚೆ ನ ಉಸ ಸ್ಹ ತೆಯಲ್ಲಿ ವಿಭಜನೆಯಾಗುವುದರಿಂದ ಅಡುಗೆಗೆ ಉಪಯುಕ್ತ 
ವಲ್ಲದ್ದು. ಜನು ಪ ರ್ರಯೋಗ ಪಶುಗಳಲ್ಲಿ ಅರ್ಬುಧ ರೋಗವನ್ನು ಉಂಟುಮಾಡುವು 


ಬೂ 
ಡೆ ಆಂ. ,. ys ೦೦೪೫-ಇ೪ 2 ೪ ತಳ 
ನ್‌ ON “ಓಪಿಂ 
\ ಇ ಗ್ಯ 
ಸಾವಿ ಸ ನ್ಮ 5 
Ho” NH 


THNOIHN 


Fy ೦೧೧೦ ೮3% 


ಕೃತಕ ಸಿಹಿಕಾರಕಗಳು ೧ 


ದಾಗಿ ವರದಿಯೂದ ಮೇಲೈ 1977 ರಲ್ಲಿ ಅಮೆರಿಕ ಸರ್ಕಾರವು ಇದರ ಬಳಕೆಗೆ ನಿಷೇಧ 
ಒಡ್ಡಿತು. ಆದರೂ ಬೇರೆ ದೇಶಗಳಲ್ಲಿ ಇದರ ಸೋಡಿಯವರ್‌ ಲವಣವನ್ನು ಈಗಲೂ 
ಬಳಸುವುದು ಮುಂದುವರಿದಿದೆ. 


ಸೈಕ್ಸನೇಟುಗಳು : ಸೈಕ್ಲೊ "ಹೆಕೆ ಶ್ಸ್ಟ್ರಲ್‌ ಸಲ್ಫಾಮಿಕ್‌ ಆಮ್ಲದ ಸೋಡಿ 
ಯವರ ಮತು ೨, ಕ್ಯಾಲ್ಸಿ ಯಮ್‌ ಲವಣಗಳಿಗೆ (ಚಿತ್ರ 2) ಈ ಹೆಸರಿನೆ. ಇನನ್ನು ಕಂಡು 
ಹಡಿದ ವಿಜ್ಞಾನಿ ಅಮೆರಿಕದ ಇಲ್ಲಿನಾಯ್‌ ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕ ವಿದಾರ್ಥಿ 
ಯಾಗಿದ್ದ ಮೈಕೇಲ್‌ಸ್ಟೆ ಸ್ನೇಡ.. ಇವುಗಳ ವಾಣಿಜ್ಯ ಫಿ ದ ಉತ್ಪಾದನೆ ಪ್ರಾರಂಭ 
ವಾದದ್ದು 1950ರಲ್ಲಿ. ಸೈಕ್ಲಮೇಟುಗಳು ಸುಕ್ರೋಸ್‌ಗಿಂತಲೂ ಸುಮಾರು 
ಮುವತ್ತು 'ಪಾಲು ಹೆಚ್ಚು ಸಿಹಿಯಾಗಿರುತ್ತವೆ. ಇವನ್ನು ಮೆತುಪಾನಿಯಗಳ 
ತಯಾರಿಕೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸ ತ್ಮಾರೆ. ಇವಕ್ಕೆ ಸೇವನೆಯ 
ಅನಂತರದ ಕಹಿರುಚಿ ಸಪ ಒಂದು ಭಾಗ ಸ್ಕಾ ಕರಿನ್‌ ಮತ್ತು 10-20 
ಭಾಗ ಸೈಕ್ಲಮೇಟುಗಳ ಮಿಶ್ರಣವನ್ನು 1969 ರವರೆಗೆ ವಾಣಿಜ್ಯರೂಪದ ಸಿಹಿಕಾರಕ 
ವನ್ನಾಗಿ ಉಪಯೋಗಿಸುತ್ತಿದ್ದರು. ಇವುಗಳ ಸೇವನೆಯಿಂದ ದೇಹಕ್ಕೆ ಹಾನಿಯಾಗು 
ವುದಾಗಿ ತಿಳಿದು ಬಂದುದರಿಂದ ಇತ್ತೀಚಿನ ವರ್ಷಗಳಲ್ಲಿ ಇವುಗಳ ಬಳಕೆಯನ್ನು 
ನಿಷೇಧಿಸಿದೆ. 
ಡೂಲ್ಸಿನ್‌: ಇದರ ರಾಸಾಯನಿಕ ನಾಮಥೇಯ ಪ್ಯಾ ರ-ಎಥಾಕ್ಷಿ ್ಸಿಫೀನೈಲ್‌ 
ಖಾರಿಯಾ (ಚಿತ್ರ 2). ಇದು ಯೂರಿಯಾದ ಒಂದು ವೃತ ನ್ನ್ನ ಯುರಿಯಾ 
ಅಣುವಿನ ಒಂದು ಹೈಡ್ರೋಜನ್ಸಿನ ಪರಮಾಣುವನ್ನು ಪ್ಯಾರ ಎಕ್ಸ ್ಸಿಫೀನೈಲ್‌ 
ಪುಂಜದಿಂದ ಸ್ಥಾನಪಲ್ಲಟಿಗೊಳಿಸುವುದರಿಂದ ಪ್ರ ಸಾರಕ, ಇದನ್ನು 
1883 ರಲ್ಲಿ ಮೊದಲ ಬಾರಿಗೆ ತಯಾರಿಸಿದ ವಿಜ್ಞಾನಿ ಜರ್ಮನೀಯ ಬರ್ಲಿನರ್‌ ಬೌ. 
ಇದರ ಸಿಹಿರುಚಿ ಸುಕ್ರೋಸ್‌ಗಿಂತಲೂ ಇನ್ನೂರ ಐವತ್ತು ಪಾಲು ಹೆಚ್ಚು. ಇದನ್ನು 
ಕೆಲವುಕಾಲ ವಾಣಿಜ್ಯ ರೂಪದ ಸಿಹಿಕಾರಕವನ್ನಾಗಿ ಬಳಸುತ್ತಿದ್ದರು. ಡೂಲ್ಸಿನ್‌ 
ಸೇವನೆಯಿಂದ ಯಕೃತ್ತಿನ ಹುಣ್ಣು (ಈಲಿಹುಣ್ಣು) ಉಂಟಾಗುವುದಲ್ಲದೆ ಕೆಂಪು 
ರಕ್ತಕಣಗಳ ಉತ್ಪತ್ತಿಯಲ್ಲಿ ಅಡಚಣೆ ತಲೆದೋರುವುದೂ ಉಂಟು ಎಂದೇ ಇದರ 
ಬಳಕೆಯನ್ನು ನಿಷೇಧಿಸಲಾಗಿದೆ. ಇದರ ಗುಂಪಿಗೆ ಮತ್ತೊಂದು ಯುರಿಯಾ 
ವ್ಯತ್ಪನ್ನ ಟರ 1-(2-ಕಾರ್ಬಾಕ್ಸಿ) - 3 - (ಪ್ಯಾ ಕ ನೈಟ್ರೋಫೀನೈಲ್‌) - 
ಯುರಿಯಾ. ಇದರ ಸೋಡಿಯವತ್‌ ಲವಣ ಸುತ್ತ €ಸ್‌ಗಿಂತಲೂ ಮುನ್ನೂ ರು 
ಪಾಲು ಹೆಚ್ಚು ಸಿಹಿ. ಅದರೆ ಇದು ವಿಷನಸ್ತುವಾದ್ದರಿಂದ ಸಿಹಿಕಾರಕವನ್ನಾಗಿ 
ಬಳಸುವುವಿಲ್ಲ. 
ಪ-400 : ಇದರ ರಾಸಾಯನಿಕ ನಾಮಧೇಯ 1-ಎನ್‌-ಪ್ರೊಪಾಕ್ಸಿ-2- 
i ಅಮೈನೋ-4-ನೈಟ್ರೂ 'ಬೆಂಜೀನ" (ಚಿತ್ರ 2)... ಇದು ಅತ್ಯಂತ ಹೆಚ್ಚು 
| ಪ್ರಮಾಣದಲ್ಲಿ es 3 ಪಜಿದರೆವ ವಸ್ತು. ಇದರ ಸಿಹಿರುಚಿ ಸುಕ್ರೋಸ್‌ಗಿಂತಲೂ 


«vlc (೯2೧ 'F Y A | 


ಕೃತಕ ಸಿಹಿಕಾರಕಗಳು ೧೫ 


ನಾಲ್ಕು ಸಾವಿರ ಪಾಲು ಹೆಚ್ಚು. ಆದ ರಿಂದಲೇ ಇದಕ್ಕೆ ಪಿ -4000 ಎಂಬ ವಾಣಿಜ್ಯ 
ನಾಮಧೇಯ, ಇದರ ಸೇವನೆಯಿಂದ ಮೂತ್ರಪಿಂಡಗಳಿಗೆ ಹಾನಿ ಮತ್ತು ಥೈ ರಾ 
ಯಿಡ್‌ ಗ್ರಂಥಿಗಳ ಕ್ರಿಯೆಗಳಲ್ಲಿ ಅಡಚಣೆ ಉಂಟಾಗುವುದರಿಂದ ಇದರ ಬಳಕೆಯನ್ನು 
ಸಹ ನಿಷೇಧಿಸಿದೆ. 

ಇದೇ ಬಗೆಯ ಕೆಲವೊಂದು ಸಂಯುಕ್ತ ವಸ್ತುಗಳೂ ಕೂಡ ಸಿಹಿಕಾರಕಗಳೇ 
ಉದಾಹರಣೆಗೆ : 1-ಎನ್‌-ಬ್ಯೂಟಾಕ್ಸಿ ವ್ಯತ್ಸನ್ನ ಸುಕ್ರೋಸ್‌ಗಿಂತಲೂ ಒಂದು 
ಸಾವಿರ ಪಾಲು ಹೆಚ್ಚು ಸಿಹಿಯಾಗಿರುತ್ತವೆ. 1-ಅಲ್ಲೆ ್ಲ್ಟ್ರಲಾಕ್ಸಿ, ]-ಎಥಾಕ್ಸಿ ಮತ್ತು 
1-ಐಸೊಪ್ರೊಪಾಕ್ಸಿ ನ್ಯ ತೃನ್ನಗಳು ಸುಕ್ರೋಸ ಸ್‌ಗಿಂತಲೂ ಅನುಕ್ರಮವಾಗಿ ಎರಡು 
ಸಾವಿರ, ಒಂದು al ಸೂಕ ಮತ್ತು ಆರುನೂರು ಪಾಲು ಹೆಚ್ಚು ಸಿಹಿಯಾಗಿ ' 
ರುತ್ತವೆ. ಆದರೆ ಇವುಗಳ ವಿಷವರ್ತನೆಯಿಂದ ಇವುಗಳನ್ನು ಸಿಜಿಕಾರಕಗಳಾಗಿ 
ಬಳಸಲು ಸಾಧ್ಯ ವಿಲ್ಲ. 

ಸೆರಿಲಾ ರೈನ್‌: ಇದರ ರಾಸಾಯನಿಕ ನಾಮಥೇಯ ಪೆರಿಲ್ಲಾ ಲ್ನಿಹೈಡ್‌-ಂ. 
ಆಂಟಿ-ಆಕ್ಸಿವರ್‌ (ಚಿತ್ರ 2). ಇದನ್ನು ಪೆರಿಲ್ಲಾ ಫ್ರಕ್ಸೆ ನ್ಫಿಯಸ್‌ ಇ ತು ರಿನ 
ಗಿಡದಿಂದ ಹರತ ಸೆಂಲ್ಲಾಲ್ಲಿಹೈಡ್‌ ಎಂಬ. ವಸ್ತುವಿನಿಂದ ತಯಾರಿಸುತ್ತಾರೆ. 

ಸುಕ್ರೋಸ್‌ಗಿಂತಲೂ ಸುಮಾರು ಎರಡು ಸಾವಿರ ಪಾಲು ಸಿಹಿಯಾಗಿರುತ್ತದೆ 
ಮತ್ತು ಲಿಕೊರೈಸ್‌ನ ಮಾಧುರ್ಯವನ್ನು (ಲಿಕೊರೈಸ್‌ ಎಂಬ ಗಿಡದಿಂದ 
ತೆಗೆಯುವ ಮತ್ತು ಮಿಠಾಯಿ ತಯಾರಿಕೆಯಲ್ಲಿ ಬಳಸುವ ರಸ) ಸಡೆದಿದೆ. ಇದನ್ನು 
ವಾಣಿಜ್ಯ ರೂಪದ ಸಿಹಿಕಾರಕವನ್ನಾಗಿ ಲಿಕೊರ್ಸೈಸ್‌, ಜೇನು ಅಥವಾ ಮೇಪಲ್‌ ರಸಗಳ 
(ಮೇಪಲ್‌ ಎಂಬ ಮರದ ಸಿಹಿರಸ) ಬದಲಿಗೆ ಹೊಗೆಸೊಸ,ನ SN ಸಿಹಿಯಾಗಿರುವಂತೆ 
ಮಾಡಲು ಉಪಯೋಗಿಸುತ್ತಾರೆ. ಜಪಾನಿನಲ್ಲಿ ಉತ್ಪಾದಿಸುವ ಪೆರಿಲ್ಲಾ ಎಣ್ಣೆಯ 
ಹೆಚಿ ಕ್ಸಿನ ಭಾಗವನ್ನು ಇದರ ತಯಾರಿಕೆಯಲ್ಲಿ ಬಳಸುತ್ತಾ ಣೆ 


ಡೈಹೈಡ್ರೊ ೇಚಾಲ್ಕೊ ೀನುಗಳು (ಚಿತ್ರ 3 ಮತ್ತು 4): ಅಮೆರಿಕ 
ಯುಕೆ ಸಂಸ್ಥಾನಗಳ ಕ್ಯಾಲಿಫೋರ್ನಿಯಾ ಪ್ರಾಂತ್ಯ ದಲ್ಲಿರುವ ಆಲ ನಿ ಎಂಬಲ್ಲಿರುವ 
ಅಮೆರಿಕ ಸರ್ಕಾರದ ವ್ಯವಸಾಯ ಇಲಾಖೆ ಸಂತೋಧನಾಲಯದಲ್ಲಿ ಕೆಲಸ 'ಮಾಡುತ್ತಿ ದ್ದೆ 
ಆರ್‌. ಎಂ. ಹೊರೊನಿಟ್ಸ್‌ ಮತ್ತು ಸಂಗಡಿಗರು ಈ ವಸ್ತುಗಳ ಸಿಹಿರುಚಿ ಬಗ್ಗೆ 
ವರದಿಮಾಡಿದರು (1909). ಇವುಗಳಲ್ಲಿ ಕೆಲವನ್ನು ಫ್ಲೇವೋನ್‌ ಗ್ಲೈಕೋಸೈಡ 
ಗಳಿಂದ ಪಡೆಯಬಹುದು. ಉದಾಹರಣೆಗೆ ದಾ ್ರಿಕ್ಷಿಹೆಣ್ಣಿನ ಸಿಪ್ಪೆಯಿಂದ ಈ ಕಾ 
ಬಹುದಾದ ನಾರಿಂಜಿನ್‌ (ಫ್ಲೇವೋನ್‌ ಗೆ J ಸೈಡ್‌). ಇದು ಕಹಿ ರುಚಿಯುಳ್ಳ 
ಸಂಯುಕ್ತ. ಆದರೆ ಇದರ ಡೈಹೈಡ್ರೊ (ಚಾಲ್ಕೊ (ನ್‌ (ಚಿತ್ರ 3) ಬಲು ಹರತಿ 
ಯುಳ್ಳ ವಸ್ತು. ಇದು ಸುಕ್ರೋಸ ಗ್ಯ ಮುನ್ನೂ ರು ಪಾಲು ಹೆಚ್ಚು ಸಿಹಿ 
ಯಾಗಿರುತ್ತದೆ. ಸ್ಪೇನಿನಲ್ಲಿ ಬೆಳೆಯುವ ಕಿತ್ತ ಳೆಹಣ್ಣಿನ ಸಿಪ್ಪೆ ದ ಪಡೆಯಬಹು 


ದಾದ ನಿಯೊಹೆಸ್ಸಿ ಸ ಡೈತೈಡ್ರೋಚಾಲೆಸ್ಯ ೇನಿನ ಗೇಸಿಯೊ  ಡಿಹೆಚ್‌ಸಿ ) ಸಿಹಿರುಚಿ 


0 
HO ; 
ನ್ನ್ನ | Ho NQK 
೯.೦೦ | ge 


ಕೃತಕ ಸಿಹಿಕಾರಕಗಳು ೧೭ 


ಸುಕ್ರೋಸ್‌ಗಿಂತಲೂ ಎರಡು ಸಾವಿರ ಪಾಲು ಹೆಚ್ಚು. ಇದನ್ನು ಇಸ್ರೇಲ್‌ನ 
ರಿಹೊವೊಟ್‌ ಎಂಬಲ್ಲಿರುವ ವೆ ವೈಜ್‌ಮನ್‌ ಸಂಶೋಧನಾಲಯದವರು ಜಾಫ್‌ 
ಎಂಬ ಮೆತುಪಾನಿಯ ತಯಾರಿಕಾ ಕಂಪೆನಿಯವರಿಗೋಸ್ಕರ ವಾಣಿಜ್ಯ ಪ್ರಮಾಣದಲ್ಲಿ 
ಉತ್ಪಾದಿಸುತ್ತಿ ದ್ಹಾರೆ, 


MERGE: (ಗ್ಲೈಸರಿಜಿಕ್‌ ಆಮ್ಲ, ಚಿತ್ರ 4) ಇದು ಒಂದು 
ಟ್ರೈಟರ್ನೀನ್‌ ಗೆ ಸ ಕೋಸೈಡ್‌ (ಶರ್ಕರದ ಭಾಗ 4 ಲ ಕ್‌್‌ಯುರೋಧಿಕ್‌ 
ಆಮ್ಲದ ಎರಡು ಅಣುವಿನಿಂದ ಮಾಡಲ್ಪಟ್ಟಿದೆ). ಇದನ್ನು ಸರಿಜ ಗಾ ಬು 
ಎಂಬ ಲಿಕೊರೆ,ಸ್‌ಗಿಡದ ಬೇರು-ಕಾಂಡ ಮತ್ತು ಬೇರುಗಳಿಂದ ಜ.! 3 
ಗಿಡ ಮೆಡಿಟರೇನಿಯನ್‌ ಪ್ರದೇಶ ಮತ್ತು ಮಧ್ಯೆ ಏಷ್ಯಾದಲ್ಲಿ ಬೆಳೆಯುತ್ತದೆ. 
ಇದರಿಂದ ತೆಗೆಯುವ ಆಮ್ಲದ ಅಮೋನಿಯವರ್‌ ಲವಣ ಸುಕ್ರೋಸ್‌ಗಿಂತಲೂ 
ಸುಮಾರು ನೂರುಪಾಲು ಹೆಚ್ಚು ಸಿಹಿ ಮತ್ತು ಲಿಕೊರ್ಸೆಸ್‌ನ ಮಾಧುರ್ಯ ಪಡೆದಿದೆ. 
ಇದನ್ನು ಮಿಠಾಯಿ: ತಯಾರಿಕೆಯಲ್ಲಿ, ಶೈತ್ಯ ಹಣ್ಣುಗಳ ಭಕ್ಷ್ಯ ಮತ್ತು ಔಷಧ 
ತಯಾರಿಕೆಯಲ್ಲಿ ಸಿಹಿ ಮತ್ತು ಮಾಧುರ್ಯವನ್ನು ಒಟ್ಟಿಗೆ ಕಕ ಬಳಸುತ್ತಾರೆ. 
ಇದನ್ನು ಸಿಗರೇಟುಗಳಲ್ಲಿ ಆಹ್ಲಾದಕರ ರುಚಿಯನ್ನುಂಟುಮಾಡಲೂ ಸಹ ಉಪ 
ಯೋಗಿಸುತ್ತಾರೆ. ಇದರ ಅತಿ ಹೆಚ್ಚಿನ ಪ್ರಮಾಣದ ಲಿಕೋರೈಸ್‌ ಮಾಧುರ್ಯ 
ದಿಂದಾಗಿ ಆಹಾರ ಪದಾರ್ಥಗಳಲ್ಲಿ ಉಪಯೋಗಿಸುವುದಿಲ್ಲ. 


ಆಸ್ಪರ್ಟೀವತ್‌ : ಇದರ ರಾಸಾಯನಿಕ ನಾಮಧೇಯ 1-ನೀಥೈಲ್‌- 
ಎನ್‌ - _ಎಲ್‌ ಆಸ ನೈಟಿನ್ಸಿಲ್‌ ಎವ... ೀನೈಲ್‌ ಅಲನಿನ್‌ (ಚಿತ್ರ 5). ಇದು ಆ 
ಆಸ್ಪ ಟಿ.ಲ್‌_ಎಲ್‌ ಫೀನೈಲ್‌ ಅಲನಿನ್‌ ಎಂಬ ಡೆ ಶೈ ಪೆಪ್ಟಡ್‌ನ ಮಿಥೈ ಲ್‌ ಎಸ್ಟರ್‌ 
ಇದನ್ನು ಅಮೆರಿಕದ ಜಿ. ಡಿ. ಸರ್ಲ್‌ ಕಂಪೆನಿಯ ಸ ಎಚ್‌. ಮತ್ತು 
ಸಂಗಡಿಗರು 1965ರಲ್ಲಿ ಕಂಡುಹಿಡಿದರು. ಇದು ಬಿಳಿಯ ಸ್ಪಟಿಕಾಕೃತಿಯುತ್ಳೆ 
ಸಂಯುಕ್ತ ವಸ್ತು. ನೀರಿನಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಕರಗುತ್ತೆ ದೆ (1 ಗ್ರಾಂ 
100 ಫೀಟರ್‌ ನಲ್ಲ). ಇದು ಸೇವಿಸಿದರೆ ಒಳ್ಳೆಯ ಸ್ವಾದ ಕೊಡುತ್ತದೆ ಮತ್ತು 
ಸೇವನೆಯ ಅನಂತರದ ಕಹಿರುಚಿ ಇರುವುದಿಲ್ಲ. ಆಮ್ಲಯುಕ್ತ ದ್ರಾವಣಗಳಲ್ಲಿ 
ಮತ್ತು ಹೆಚ್ಚಿನ ಉಷ್ಣತೆಯಲ್ಲಿ ಇದು ಅಸ್ಮಿರವಾದ್ದ ರಿಂದ ಅಡುಗೆ ತಯಾರಿಕೆ, ಬೇಕರಿ 
ಮತ್ತು, ಪಾನೀಯಗಳಲ್ಲಿ ಬಳಸಲು ಸಾ ಸಾಧ್ಯವಿಲ್ಲ. ಇದನ್ನು 1974ರವರೆಗೆ ವಾಣಿಜ್ಯ 
ಬಳಕೆಯಲ್ಲಿ ಬಹಳವಾಗಿ ಉಪಯೋಗಿಸುತ್ತಿ ದ್ದೆ ರು. ಆದರೆ 1979ರಲ್ಲಿ ಆಸ್ಪರ್ಟೀಮ್‌ 
ಸುರಕ್ಷಿತತೆಯ ಬಗ್ಗೆ ಅನುಮಾನ ಉಂಟ ಸಾದು ದೆರಿಂದ ಇದರ ಬಳಕೆಯನ್ನು ತಡೆಹಿಡಿಯ 
ಲಾಗಿದೆ. ಆದರೂ ಇದಕ್ಕೆ ವಾಣಿಜ್ಯ ಸಿಹಿಕಾರಕವಾಗಿ ಉತ್ತಮ ಅವಕಾ ಶವಿದೆ. 


ಡಿ-6-ಕ್ಲೊ ರೋಟಿ ಿಸ್ಟೋಫಾ ನ್‌ (ಚಿತ್ರ 5): ಇದು ಬ್ರಫ್ಟೊ (ಫಾನ್‌ 
ಎಂಬ ಅಮೈನೋ "ಅಮ್ಚದ ವ್ಯತ್ತ ನ್ನ್ನ ಇದನ್ನು ಅಮೆರಿಕದ ಎಲಿ ಲಿಲ್ಲಿ ಕಂಪೆನಿಯ 
ರಾಸಾಯನ ತಜ್ನರು ಕಂಡ. et ಇದಕ್ಕೆ ಒಳ್ಳೆ ಸಿಹಿರುಚಿ ಇದೆ. ಇದರ 
ಇಗ 
2 


3 RA pro -N pi ಡೀ male 


9೪./0-0೦-ಗ೫ ತ 
BN ಸ 8 2 
HO-95-HI-HI-02 HO-9 -H9-H2- 
; 0 
¥ ೬ ಹೌ 
(ಡಿ 
ಣು Kp 
ಗಿ 
4 ಲಾಇ 
0 
x4 
ON, 
\ 24 ಕಗ ಸ 
0” ೦% HO—9 ~KO-HN 9 -H9- H2-0-0H 
0 0 


ಕೃತಕ ಸಿಹಿಕಾರಕಗಳು ೧೯ 


ಸಿಹಿರುಚಿ ಸುಕ್ರೋಸ್‌ಗಿಂತಲೂ ಒಂದು ಸಾನಿರ ಪಾಲು ಹೆಚ್ಚು. ಇದು ಇನ್ನೂ 
ವಾಣಿಜ್ಯ ಬಳಕೆಗೆ ಬರಬೇಕಾಗಿದೆ. 

ಅಸಿಟೋ ಷ್ಟ ಷ್ಟ (ಚಿತ್ರ 5): ಇದನ್ನು ಜರ್ಮನಿಯ ಹೊಯಿಸ್ಟ್‌ ಎಂಬ 
ಔಷಧ ತಯಾರಿಕಾ ಸಂಸ್ಥೆಯವರು ಜಾ: ಇದು ಸುಕ್ರೋಸ್‌ಗಿಂತಲೂ 
ಒಂದುನೂರು ಪಾಲು ಹೆಚ್ಚು ಸಿಹಿರುಚಿ ಪಡೆದಿದೆ. ಇದು ನೀರಿನಲ್ಲಿ ಲೀನವಾಗುತ್ತದೆ 
ಮತ್ತು ದ್ರಾವಣರೂಪದಲ್ಲಿಯೂ ಸಿ ಒರವಾಗಿರುತ್ತ ದೆ. ಇದು ಇನ್ನು ವಾಣಿಜ್ಯ ಬತಕೆಗೆ 
ಬಂದಿಲ್ಲ. 

N'—ಅಸಿಟೈಲ್‌-ಕೈನೂರಿನೈನ್‌ (ಚಿತ್ರ 5): ಅಮೆರಿಕಾ ಸರ್ಕಾರದ 
ವ್ಯವಸಾಯ ಇಲಾಖೆಯ ಸಂಶೋಧನಾಲಯದವರು N1-eಸಿಟ್ಟೈಲ್‌ ಮತ್ತು 7೬3. 
ಫಾರ್ಮೆೈಲ್‌ ಕೈನೂರಿನೈನ್‌ಗಳ ಸಿಹಿರುಚಿ ಬಗ್ಗೆ ಮೊದಲ ಬಾರಿಗೆ ವರದಿಮಾಡಿದರು. 
ಇವು ಸುಕ್ರೋಸ್‌ಗಿಂತಲೂ ಸುಮಾರು ಮೂವತ್ತರಿಂದ ಐವತ್ತರಷ್ಟು ಹೆಚ್ಚು ಸಿಹಿ 
ಯಾಗಿರುತ್ತವೆ. ಇವುಗಳ ಗುಣವಿಶೇಷಗಳ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಪಡೆಯ 
ಬೇಕಾಗಿದೆ. 


ನೈಸರ್ಗಿಕ ಹಣ್ಣಿನ ಸಿಹಿಕಾರಕಗಳು 

ಮೊನೆಲ್ಲಿನ್‌: ಇದು ಪಶ್ಚಿಮ ಆಫ್ರಿಕಾದಲ್ಲಿ ಬೆಳೆಯುವ ಒಂದು ತರಹದ 
ಬೆರಿ ಹೆಣ್ಣು "ತೈಯೊಸ್ಕೋರಿಯೋಫೈಲನು” ಕೂ ನಿನಿಸೀ (ಸೆರೆಂಡಿಪಿಟ ಬೆರ್ರಿ 
= ಕಾಡು ಬೆರ್ರಿ)ಯಿಂದ ಪಡೆಯಬಹುದಾದ ಟೆ ಪ್ರೋಟೀನ್‌. ಇದನ್ನು 
ಮೊಟ್ಟಮೊದಲಿಗೆ (1971) ಅಮೆರಿಕದ ಪೆನ್ಸಿಲ್ವೇನಿಯಾ ವಿಶ ವಿದ್ಯಾಲಯದ: 
ಮೊಸರ ರಾಸಾಯನಿಕ ಇಂದ್ರಿ ಯ ಕೇಂದ್ರದ ವಿಜ್ಞಾನಿಗಳು ಕಂಡುಹಿಡಿದರು. 
ಇದು ಸುಕ್ರೋಸ್‌ಗಿಂತಲೂ pes ಕಾ ಪಾಲು ಹೆಚ್ಚು ಸಿಹಿ 
ಯಾಗಿರುತ್ತದೆ. ಇದು ಬೆರ್ರಿ ಹಣಿ ನಲ್ಲಿ ಬಹಳ ಕಡಿಮೆ ಪ ರ್ರಮಾಣದಲ್ಲಿ ದೊರೆಯು 
ವುದರಿಂದ ಇದರೆ ಸಂಸ್ಕರಣಾ: ವೆಚ್ಚ ದುಬಾರಿಯಾಗುತ್ತ ಜಿ ಇದು 94 ಅಮೆ )ನೊ 
ಆಮ್ಲಗಳ PASS TRE ಪ ಟೀನ್‌". ಇದರ ಒಂದು ಅಣುವಿನಲ್ಲಿ LR 
ಅಸಮ ಪಾಲಿನೆಪ್ಟೈಡ್‌ ಸರಪಳಿಗಳು `(ಡ- ಸರಪಳಿ ಮತ್ತು B-ಸರಸಳಿ) ಒಟ್ಟಿ ಗೆ 
ನಾನ”ಕೊನೆಲೆಂಟ್‌ ಬಂಧದಿಂದ ಬಂಧಿಸಲ್ಪ ಟ್ರಿ ವೆ. 

ಥೌವತ್ಯಾ ಟಿನ್‌ಗಳು : ಪಶ್ಚಿಮ ಇಟ ಕಾಡಲ್ಲಿ ಬೆಳೆಯುವ ಥೌಮ್ಯಾಟೋ 
 ಹೋಕಸ ಸ್‌ ಡನಿಯೆಲ್ಲ ಎಂಬ ಗಿಡದ ಆಣೆ ನಿಂದ ಸಿಹಿರುಚಿಯುಳ್ಳೆ ಐದು ಪ್ರೊಟೀನ್‌ 
೫ ಳನ್ನು ಪಡೆಯಬಹುದು. (NS 'ಥೌಮ್ಯಾಟನ್‌ ] ಮತ್ತು 11 ಎಂಬ ಎರಡು 
ಪ್ರೊಟೀನ್‌ಗಳು ಹೆಚ್ಚಿನ ಪ್ರ ಪ್ರಮಾಣದಲ್ಲಿಯೂ, ಮತ್ತು ಥೌಮ್ಯಾ ಟನ್‌ ೩a, b 
ಮತ್ತು ೦ ಎಂಬ ಸೊರ ಪ್ರೊಟೀನ್‌ಗಳು ಅತಿ ಕಡಿಮೆ ಪ್ರಸಾಣದಲ್ಲಿಯೂ 
ದೊರೆಯುತ್ತನೆ. ಇವುಗಳನ್ನು ಮೊಟ್ಟಮೊದಲಿಗೆ (1972) ಕಂಡುಹಿಡಿದವ 


೨೦ ವಿಜ್ಞಾನ ಕರ್ಣಾಟಕ 


ಹಾಲೆಂಡಿನ ಎಚ್‌. ಫಾನ್‌ ಡರ್‌ ವೆಲ್‌ ಎಂಬ ವಿಜ್ಞಾ ನಿ. ಇವು ಸುಕ್ರೊಸ್‌ಗಿಂತ 
ಒಂದು ಸಾವಿರದ ಆರುನೂರು ಪಾಲು ಹೆಚ್ಚು ಸಿಹಿಯಾಗಿರುತ್ತವೆ. = ಎಲ್ಲಾ ಐದ ಕ್ಯ 
ಪ್ರೊಟೀನ್‌ಗಳು ಒಂದೇ ತೆರನಾದ ಗುಣಧರ್ಮಗಳನ್ನು ಹೊಂದಿವೆ. ಇವುಗಳ ಪೈಕಿ 
ಥೌಮ್ಯಾಟನ್‌ 1ನ ಅಣುರಚನೆ ಮತ್ತು ಕ್ರಿಯೆ ಬಗ್ಗೆ ಹೆಚ್ಚಿನ ಮಾಹಿತಿ ದೊರೆಯು 
ತ್ತವೆ. ಇದು 207 ಅಮೈನೊ ಆಮ್ಲಗಳ ಸೇರ್ಪಡೆಯಿಂದಾಗಿರುವ ಒಂದು ಪಾಲಿ 
ಪೆಪ್ಪೃಡ್‌. ಇಲ್ಲಿಯ ತನಕ ಗೊತ್ತಿರುವ ಸಿಹಿಕಾರಕಗಳೊಡನೆ ಹೋಲಿಸಿದರೆ ಇದು 
ಅತಿ ಕಡಿಮೆ ಸಾಂದ್ರತೆಯಲ್ಲಿಯೂ (1078/ಮೊಲ್‌) ಸಿಹಿರುಚಿ ಕೊಡಬಲ್ಲ ಏಕೈಕ 
ವಸ್ತು. ಮನುಷ್ಯನೇ ಅಲ್ಲದೆ ಮುದಿ ಕೋತಿಗಳೂ ಕೂಡ ಥೌಮ್ಯಾಟನ್‌ ಮತ್ತು 
ಮೊನೆಲ್ಲಿನ್‌ ರುಚಿಯನ್ನು ಇಷ್ಟ ಪಡುತ್ತವೆ (ಚಿತ್ರ 6). 


ಮೊನೆಲ್ಲಿನ್‌ ಮತ್ತು ಥೌಮ್ಯಾಟನ್‌ 1 ಇವುಗಳ ಅಣುರಚನೆಯ ಐದು ಭಾ ` 
ಗಳಲ್ಲಿ ಒಂದೇ ರೀತಿಯ ಟ್ರಸ್ಟೃೃಡ್‌ ರಚನೆಗಳಿನೆ (ಚಿತ 7). ಟ್ರೈಪೆಪ ಡ್‌ನ 
ಭಾಗ (1) ಈ ಎರಡು ಪೊ ಬೀನ್‌ ಇಲ JN 
(1) ಈ ಎರಡು ಪ್ರೊಟೀನ್‌ಗಳ ಸಿಹಿರುಚಿಗೆ ಕಾರಣವಾಗಿರುತ ಸೆ. 


ಮಿರ್ಯಾಲಿನ್‌: ಇದು ಪವಾಡ ಹೆಣ್ಣಿನಿಂದ (ನಿರ್ಯಾಕಲ್‌ ಫ್ರೂಕ i ; 


ಕೃತಕ ಸಿಹಿಕಾರಕಗಳು ೨೧ 


1. ಥೌಮ್ಯಾಟನ್‌ —leu®—asp—glu—tyr—gly—lys"— 
ಮೊನೆಲ್ಲಿನ್‌ನ ಔ--ಸರಪಳಿ —ileu®—gly—glu—tyr—gly—arg— 

2. ಥೌಮ್ಸಾಟನ್‌ —tyr®?—ile—asp—ile—ser' #— 
ಮೊನೆಲ್ಲಿನ್‌ನ ಔB- ಸರಪಳಿ --]105--110--850--116--81)9-- 

3. ಥೌಮ್ಯಾಟನ್‌ —ile®—asp—ile—ser—asn#— 
ಮೊನೆಲ್ಲಿನ್‌ನ ಸಿ ಸರಪಳಿ —ala®—asp—ile—ser—glu?°— 

4. ಥೌಮ್ಯ್ಮಾಟನ್‌ —thr™—thr—arg—gly—cys®!— 
ಮೊನೆಲ್ಲಿನ್‌ನ ಸಿ ಸರಪಳಿ ys thrarg—gly—arg?— 


5. ಥೌಮ್ಸಾ ಟಿನ್‌ —ala!*—ala—asp—ile—val’3— 


ಮೊನೆಫ್ಲಿನ್‌ನ ಸಿ- -ಸರಪಳಿ ೩rg೩la—asp—ile—ser#— 


ಚಿತ್ರ 7 


ಪಿನ್ನೆಸಲವ್‌ ಡ್ಯೂಸಿಫಿಕಮ್‌) ಪಡೆಯಬಹುದಾದ ರುಚಿರಹಿತ ಗ್ಗೆ $ಕೊಪ್ರೋಟೀನ್‌ 
(ಲಘು ಶರ್ಕರ ಮತ್ತು ಪ್ರೋಟೀನ್‌ ಎರಡು ವಸ್ತುಗಳಿಂದಾದ ಒಂದು ಸಂಯುಕ್ತ). 
ಇದು ಹುಳಿರುಚಿಯುಳ್ಳೆ ಪದಾರ್ಥಗಳನ್ನು ಸಿಹಿರುಚಿಕೊಡುವಂತೆ ಮಾರ್ಪಾಡು 
ಮಾಡುವ ಒಂದು ಅದ್ದು ತವಾದ ಗುಣಪಡೆದಿದೆ. ಪವಾಡ ಹಣ್ಣಿನ ರಸ್ಕ ಹುಳಿ 
ಪದಾರ್ಥಗಳಾದ ಬಂಬೆಹುಳಿ, ಸೇಂದ್ರಿಯ ಮತ್ತು ನಿರೇಂದ್ರಿಯ ಅಮ್ಲಗಳಿಗೆ 
ಆಹ್ಲಾ ದಕರ ಸಿಹಿರುಚಿ ಬರುವಂತೆ ಮಾಡುತ್ತ ದೆ. ಇದನ್ನು ಶಾಖರಹಿತ ಸಿಹಿಕಾರಕ 
ವನ್ನಾ, ಗಿ ಮತ್ತು ಸ್ವಾದವನ್ನು ಹೆಚ್ಚಿ ಸಲು ಬಳಸುತ್ತಾ ಕ್ಷಿ ಇದನ್ನು ಮಿಠಾಯಿ: 
ಮತ್ತು ಚುಯಿಂಗ್‌ಗಮ್ಮು: ಗಳ ಸಿಹಿರುಚಿ ಹೆಚ್ಚಿಸಲು ಉಪಯೋಗಿಸುತ್ತಾರೆ. ಇದರ 
ಒಂದು ಮಾತೆ ತ್ರೆಯನ್ನು ಹುಳಿ ಆಹಾರಪದಾರ್ಥ ತಿನ್ನುವ ಎರಡು ಮಿಥಿಟುಗಳ ಮುಂಚೆ 
ತೆಗೆದುಕೊಳ್ಳು ವುದರಿಂದ ಈ ಹುಳಿ ಪದಾರ್ಥಗಳು ಸಿಓರುಚಿ ಕೊಡುತ್ತವೆ. 


೨೨ 
References 

1. P.G. Seybold, Chemistry, 48 (1975) 6. 

2. Encyclopaedia of Food Science, M. S. Peterson and A. H. 
Johnson, eds., The Avi Publishing Co., Inc., Westport, 
Connecticut, U.S.A., 1978, Vol. 3, p 718. 

3. Kirk-Orthmer Encyclopaedia of Chemical Technology, 2nd 
edition, Interscience Publishers, New York, 1969, Vol. 
19, p. 593. 

4, The Carbohydrates: Chemistry and Biochemistry, W 
Pigman and D. Horton, eds. Academic Press, New 
York and London, 1972, Part I A 

5. Van Nostrand’s Scientific Encyclopaedia, D. Van Nostrand 
Co., Inc., U.S.A. 1968, p. 1784. 

6. H. Van der Weland K. Loeve, European J. Biochem, 31 
(1972) 221 

7. H. Van der Wel, Trends in Biochemical Sciences, (1980) 


ವಿಜಾ ನ ಕರ್ಣಾಟಕ 
“ 


122 


ಡಾ. ಎನ್‌. ಎಸ್‌. ಶ್ರೀಗಿರಿನಾಥ್‌" 


ಪರಿಪೂರ್ಣ ಸಂಖ್ಯೆಗಳು 


ಸಂಖ್ಯೆಗಳಲ್ಲಿ ಪೂರ್ಣ ಸಂಖ್ಯೆ ಮತ್ತು ಅಪೂರ್ಣ ಸಂಖ್ಯೆಗಳೆಂದು ಎರಡು ವಿಧ. 
3,4, 1, 9, 15 ಇಂತಹವು ಪೂರ್ಣ ಸಂಖ್ಯೆಗಳು (Integers) ಎನ್ನುತ್ತೇನೆ, 
},$, 8 ಇಂತಹ ಸಂಖ್ಯೆಗಳನ್ನು ಅಪೂರ್ಣ ಸಂಖ್ಯೆಗಳೆನ್ನುತ್ತೇವೆ (Fractional 
or non integral numbers). ಇವುಗಳನ್ನು ಭಿನ್ನಸಂಖ್ಯೆಗಳೆಂದೂ ಕರೆಯುತ್ತೇವೆ. 
ಪೂರ್ಣ ಸಂಖ್ಯೆಗಳನ್ನು ಮತ್ತೆ ಮೂರು ವಿಧಗಳಲ್ಲಿ ವರ್ಗೀಕರಣ ಮಾಡಬಹುದು. 
ಆ ಸಂಖ್ಯೆಯ ವಿನಹ ಬೇರಾವ ಅಸವರ್ತನವನ್ನೂ ಹೊಂದಿರದ ಅವಿಭಾಜ್ಯ ಸಂಖ್ಯೆಗಳು 
ಒಂದು ಪಂಗಡದವು. ಇವನ್ನು ಇಂಗ್ಲಿಷಿನಲ್ಲಿ Prime numbers ಎನ್ನುತ್ತಾರೆ. 
ಆ ಸಂಖ್ಯೆಯ ವಿನಹ ಉಳಿದೆಲ್ಲಾ ಅಪವರ್ತನಗಳ ಮೊತ್ತವು ಆ ಸಂಖ್ಯೆಗೆ ಸಮನಾಗಿದ್ದರೆ 
ಅಂತಹ ಸಂಖ್ಯೆಗಳನ್ನು ಪರಿಪೂರ್ಣ ಸಂಖ್ಯೆ (Perfect number) ಎನ್ನುತ್ತಾರೆ. 


"ಇಂತಹ ಸಂಖ್ಯೆಗಳದು ಎರಡನೇ ಸಂಗಡ. ಈ ಮೊತ್ತವು ಆ ಸಂಖ್ಯೆಗಿಂತ ಅಧಿಕ 


ಆಥವಾ ಕಡಿಮೆಯಾಗಿರುವ ಸಂಖ್ಯೆಗಳದು ಮೂರನೆಯ ಪಂಗಡ. ಈಗ ಪರಿಪೂರ್ಣ 
ಸಂಖ್ಯೆಯ ವಿಷಯವನ್ನು ವಿವೇಚಿಸೋಣ. 

ಪರಿಪೂರ್ಣ ಸಂಖ್ಯೆಯ ಕಲ್ಪನೆಯನ್ನು ಸ್ಪಷ್ಟಮಾಡಿಕೊಳ್ಳಲು ಒಂದು 
ಉದಾಹರಣೆಯನ್ನು ತೆಗೆದುಕೊಳ್ಳೋಣ. 6ಕ್ಕೆ 6, 3, 2, ಮತ್ತು 1 ಎಂಬವು 
ಅಪವರ್ತನಗಳೆಂದು ಗೊತ್ತು. ಈಗ 6ನ್ನು ಬಿಟ್ಟು ಉಳಿದ ಅಪವರ್ತನಗಳ ಮೊತ್ತ 
ವನ್ನು 11) ಲೆಕ್ಕಮಾಡಿದರೆ ಅದು 6ಕ್ಕೆ ಸಮನಾಗಿರುತ್ತೆ. ಆದುದರಿಂದ 
6ನ್ನು ಪರಿಪೂರ್ಣ ಸಂಖ್ಯೆ ಎನ್ನು ತ್ತೇವೆ. 4ನ್ನು ಪರಿಶೀಲಿಸೋಣ 4ಕ್ಕೆ 4, 2, 2, 
ಮತ್ತು 1 ಅಸವರ್ತನಗಳು. 4ನ್ನು ಬಿಟ್ಟು ಉಳಿದ ಅಪವರ್ತನಗಳ ಮೊತ್ತ 5 


ಆಗುವುದರಿಂದ 4ನ್ನು ಪರಿಪೂರ್ಣ ಸಂಖ್ಯೆಯಲ್ಲವೆನ್ನುತ್ತೇವೆ. 


i 


ಈ ಪರಿಪೂರ್ಣ ಸಂಖ್ಯೆಗಳನ್ನು ಪತ್ತೆಹಚ್ಚುವುದು ಹೇಗೆ? ಎಲ್ಲಾ ಸಂಖ್ಯೆ 


ಗಳಿಗೂ ಅಪವರ್ತನಗಳನ್ನು ಕಂಡುಹಿಡಿದು ಅವುಗಳ ಮೊತ್ತವನ್ನು ಗಣನೆಮಾಡು 


*ಡಾ ಎನ್‌. ಎಸ್‌. ಶ್ರೀಗಿರಿನಾಥ್‌, ನಿನೃತ್ತ ಅಧ್ಯಾಪಕೆರು, 92 ಔಟರ್ಟ ಹೌಸ್‌ 
11 ಮೇನ್‌ ರಸ್ತೆ, ಶೇಷಾದ್ರಿಪುರಂ, ಬೆಂಗಳೂರು-560 020. 


೨೪ ವಿಜ್ಞಾನ ಕರ್ಣಾಟಕ 


ವುದು ಜಾಣತನವಲ್ಲ. ಇದಕ್ಕೆ ಒಂದು ಸೂತ್ರವಿದೆ. ಸೂತ್ರವನ್ನು ಕೆಳಗೆ ಕೊಟ್ಟಿದೆ. 


P=2"1 [2—1] 


P ಎಂದರೆ ಪರಿಪೂರ್ಣ ಸಂಖ್ಯೆ, ಗ ಎಂದರೆ ಒಂದಕ್ಕಿಂತ ಅಧಿಕವಾದ ಅವಿಭಾಜ್ಯ | 
ಸಂಖ್ಯೆ ಮತ್ತು ೫-1 ಸಹ ಅವಿಭಾಜ್ಯ ಸಂಖ್ಯೆಯಾಗಿರಬೇಕು. ಈ ಸೂತ್ರವನ್ನು ' 
ಪರೀಕ್ಷಿಸೋಣ. ೫ ಬೆಲೆ 2 ಆದಾಗ ೫-223-3 [2೩.1], 0-236 


ಇದು ಪರಿಪೂರ್ಣ ಸಂಖ್ಯೆ ಯೆಂದು ನಮಗೀಗಾಲೇ ತಿಳಿದಿದೆ. 


1] ಬೆಲೆ 3 ಆದಾಗ ೫-23-1 [23.1]. 7-28 [8-1]. P=4x7= ' 


28. 28ರ ಅಸವರ್ತಗಳು 2, 14, 7, 4, 28 ಮತ್ತು 1. 28ನ್ನು ಬಿಟ್ಟು 
ಉಳಿದ ಅಪವರ್ತನಗಳ ಮೊತ್ತ (2+ 14474441) 28 ಆಗುತ್ತದೆ. ಆದುದ 
ರಿಂದ 28 ಸಹ ಪರಿಪೊರ್ಣ ಸಂಖ್ಯೆಯೆಂದಾಯಿತು. 


7] ಬೆಲೆ 4 ಆಗಲು ಸಾಧ್ಯವಿಲ್ಲ. ಏಕೆಂದರೆ 4 ಅವಿಭಾಜ್ಯ ಸಂಖ್ಯೆಯಲ್ಲ 
(4722). ಗಜೆಲೆ7 ಆದಾಗ ೫-27-8 [27.1] P=26 (2—1) 
2-64 (128--1) 0-64: 1278128. ಇದು ಪರಿಪೂರ್ಣ ಸಂಖ್ಯೆಯೇ 
ನೋಡೋಣ, 


2.4064-8128 
4.2032-8128 
8.1016-8128 
16. 508-8128 
32. 254-8128 
64. 127-8128 
1.8128*-8128 *ಇದನ್ನು ಮೊತ್ತಕ್ಕೆ ಸೇರಿಸಬಾರದು 


ಇರ ಜ್ವರ 


ಅಸವರ್ತನಗಳ , 127--8001-8128 .. ಇದು ಪರಿಪೂರ್ಣ ಸಂಖ್ಯೆ 
ಮೊತ್ತ ] 


ಈಗ /ಗೆ 47ರ ತನಕ ಬೆಲೆಗಳನ್ನು ಕೊಟ್ಟು ಪರಿಶೀಲಿಸಿದಾಗ 15 ಪರಿಪೂರ್ಣ 


ಸಂಖೈ ಗಳು ಲಭಿಸುತ್ತ ವೆಯಸ್ಟೆ. ಕಾರಣವನ್ನು wns ಕೋಷ್ಟ ಕದಿಂದ ತಿಳಿಯ ' 


ಕತ್ತಿ 


ಪರಿಪೂರ್ಣ ಸಂಖ್ಯೆಗಳು 


ಕೋಷ್ಟಕ-] 


21-1 


524288 
1048576 
2097152 
4194304 
8388608 

16777216 
33554432 
67108864 


’ 134217728 


21. | 


3 
7 

15 

31 

63 

127 

255 

511 

1023 
2047 
4095 
8191 
16383 
32767 
65535 
131071 
262143 
524287 
1048575 
2097151 
4194303 
8388607 
16777215 
33554431 
67108863 


134217727 
268435455 


೨೫ 


(ನಿ 1) 


ವಿಜಾನ ಕರ್ಣಾಟಕ 
> 


29, ಅ.ವಿ 268435456 536870911 | ವ 
ಗ ಟಿ 536870912 1073741823 | ಎ (3) 
[| ಅವಿ 1073741824 2147483647 | ಅವಿ 
a9 2147483648 4294967295 | ವಿ (5) 
3| ಎ 4294967296 8589934591 | ಎ) 
34 ವ 8589934592 17179869183 | ೨ 3) 
35 | ಎ 17179869184 34359738367 | ೨ (71) 
ಚ್‌ ಎ 34359738368 68719476735 | 2 (5) 
31 ಅವಿ | 68719476736 | 137438953471 | ಅ.ವಿ 
3 = | 137438953472 | 274877906943 | ವ (3) 
31 = | 274877906944 | 549755813887 | ೨(7) 
10 = | 549755813888 | 1099511627775 | ಎ) 
4 ಅ.ವಿ. | 1099511627776 | 2199023255551 | ಅ.ವಿ 
42) 2 |2199023255552 | 4398046511103 | ವ (3) 
43, ಅವಿ | 4398046511104 | 8796093022207 | ಅ.ನ 
4a) | 8706093022208 | 17592186044415 | ವಿ. (5) 
ai = |17592186044416 | 35184372088831 | ವ. (7) 
4 = 135184372088832 | 70368744177663 | ಎ. (3) 
47 ಅವಿ 70368744177664 |140737488355327 | ಆ. 


pe | ವಿಭಾಜ್ಯವಾಗಿದ್ದಲ್ಲಿ ಯಾವ ಸಂಖ್ಯೆಯಿಂದ ವಿಭಾಜ್ಯವಾಗುತ್ತದೋ ಆ 
ಸಂಖ್ಯೆಯನ್ನು ಕಂಸಗಳಲ್ಲಿ ತೋರಿಸಿರುತ್ತದೆ. 

ಈಗ 27-1 ನ್ನು 21-1 ರಿಂದ ಗುಣಿಸಿದಾಗ ನಮಗೆ ಪರಿಪೂರ್ಣ ಸಂಖ್ಯೆಗಳ | 
ಲಭಿಸುತ್ತವೆ, ಇವು ಬೃಹತ್‌ ಸಂಖ್ಯೆಗಳಾದುದರಿಂದ ಬರುವ ಗುಣಲಬ್ಧಗಳನ್ನು ' 
ಮಾತ್ರ ಎರಡನೆಯ ಕೋಷ್ಟಕದಲ್ಲಿ ಕೊಟ್ಟಿದೆ. ಆದರ ಪರಿಶೀಲನೆಯಿಂದ ಪರಿಪೂರ್ಣ ' 
ಸಂಖ್ಯೆಗಳ ಮತ್ತಷ್ಟು ವಿಶೇಷ ಗುಣಗಳನ್ನು ತಿಳಿಯಬಹುದು, ಉದಾಹರಣೆಗೆ ' 
ಪರಿಪೂರ್ಣ ಸಂಖ್ಯೆಯ ಏಕಸ್ಕಾನ 6 ಇರುತ್ತದೆ. ಇಲ್ಲವೇ 8 ಇರುತ್ತೆ. 8 ಇದ್ದಾಗ | 
ದಶಸ್ಥಾನದಲ್ಲಿ 2 ಇದ್ದೇ ಇರುತ್ತದೆ. ಮೊದಲನೆ ಪರಿಪೂರ್ಣ ಸಂಖ್ಯೆಯ ವಿನಹ ' 
ಉಳಿದವು ಮತ್ತೊಂದು ಗುಣವನ್ನು ಹೊಂದಿಜೆ. ಏನಂದರೆ ಪರಿಪೂರ್ಣ ಸಂಖ್ಯೆ ' 
ಯಲ್ಲಿರುವ ಅಂಕಗಳನ್ನು ಕೂಡಿದರೆ 10 ಅಥವಾ ಅದಕ್ಕಿಂತ ಹೆಚ್ಚಾದ ಮೊತ್ತ ' 
ವಾಗುತ್ತದೆ. ಮೊತ್ತವು 10ಕ್ಕಿಂತ ಹೆಚ್ಚಿದ್ದಾಗ ಮೊತ್ತದಲ್ಲಿನ ಅಂಕಗಳನ್ನು 
ಕೂಡಿಸಿದರೆ ಹತ್ತೇ ಬರುತ್ತದೆ. ಇದನ್ನು ಕೋಷ್ಟಕದಲ್ಲಿ ಗಮನಿಸಿ, 


ಪರಿಪೂರ್ಣ ಸಂಖ್ಯೆ ಗಳು po 


ಕೋಷ್ಟಕ-2 
ST Rd 
n P=2"1 [2— | ] ಪರಿಪೂರ್ಣ ಸಂಖ್ಯೆ ಅಂಕಗಳ ಅಂಕಗಳ 
EN LT 
2 6 6 
3 28 10 
5 496 19 10 
7 8128 19 10 
wll 2096128 28 10 
113 33550336 28 10 
17 8589869056 64 10 
19 137438691328 | 55 | 10 
23 35184367894528 73 10 
29 144115187807420416 64 | 10 
31 2305843008139952128 73 | 10 
37 9444732965670570950656 | 109 10 
4] 2417851639228158837784576 | 127 10 
43 38685626227663735544086528 | 127 10 
10 


47 | 9903520314282971830448816128 | 118 


ಕ ಈಗ ಪರಿಪೂರ್ಣ ಸಂಖ್ಯೆಗಳೆ ಅಸವರ್ತನಗಳನ್ನು ಪಡೆಯುವ ವಿಧಾನವನ್ನು 
ತಿಳಿಯೋಣ. ಸಂಖ್ಯೆಯು ಸಣ್ಣ ಹ್‌ ಗ ಏನು ಸಮಸ್ಯೆಯೂ ಇರುವುದಿಲ್ಲ ಸಂಖ್ಯೆಯು 
. ದೊಡ್ಡದಾದಂತೆ ಎಲ್ಲಾ ಅಪವರ್ತನಗಳು ಲಭಿಸಿವೆಯೇ ಎಂದು ತಿಳಿಯುವುದು ಸಮಸ್ಯೆ 
ಯಾಗುತ್ತದೆ, ಇದಕ್ಕೆ ಸರಿಯಾದ ವಿಧಾ ನವನ್ನು ರೂಪಿಸಬೇಕು. ಈಗ ಮತ್ತೆ 
; 6ನ್ನೈ ೯ ತೆಗೆದುಕೊಳ್ಳೊ ಣ. 
P=2n-1 D1) ಎಂಬುದೇ ಅಪವರ್ತನಗಳನ್ನು ಸೂಚಿಸುತ್ತದೆ. 6ರ 
' ಅಪವರ್ತನಗಳು [2೫1, 21-1], 1 ಎಂದು ತಿಳಿಯಬೇಕು ಇಲ್ಲಿ / ಬೆಲೆ 2 
| ಎಂಬುದನ್ನು ಹಿಂದೆಯೇ ತಿಳಿಸಿದೆ. ಆ ಬೆಲೆಯನ್ನು ಆದೇಶಿಸಿದಾಗ 6ರ ಅಪವರ್ತನ 
ಗಳು [25-1 22-1], 1 ಅಂದರೆ 2, 3 ಮತ್ತು 1 ಎಂಬುದು ಸ್ಪಷ್ಟವಾಗಿದೆ. 
೫ ಬೆಲೆ 3 ಆದಾಗ 2, 14, 4, 7 ಮತ್ತು 1 ಅಪವರ್ತನಗಳು ಲಭಿಸಬೇಕು. 
' ಲಭಿಸುವುದೇ ಎಂದು ಪರಿಕ್ಸಿಸೋಣ. 
(21-1, 21.1], [272 2 (21--1)), 1 ಅಂದರೆ [231,231], 
2 (21), 1 
ಅಂದರೆ [4, 7]. (2, 14], 1 ಇವುಗಳ ಮೊತ್ತ 43-712-141 
28 ಆಗುತ್ತದೆ. 


26 ವಿಜ್ಞಾನ ಕರ್ಣಾಟಕ 


॥ ಬೆಲೆ 5 ಆದಾಗ [21-1, (21---1)], [27-2, 2 (21.-)], 
[273 28 (2—1)} (21-4, 23 (21. -1)), 1 

ಅಂದರೆ ಹ ಷ್ಟ (25. -1)], [2% 2 (25—1)], ರ್ಕಿ 2 
(2-1) [25-4 2 (25—1)} 1 

ಅಂದರೆ [24, (25-_-1)], [25,2 (25—1);], [23, 23 (25—1)} 
2, 23 (25--1)]. 1 

(16, 31], [8. 62], 4, 124], [2, 248], 1 ಮೊತ್ತ 496 

ಮೇಲಿನ ಮೂರು ಉದಾಹೆರಣೆಗಳನ್ನು ಪರಿಶೀಲಿಸೋಣ 

n ಬೆಲೆಯು 2 ಆದಾಗ ಶ್ರೇಣಿಯ ಆವರಣಗಳ ([ ]) ಸಂಖ್ಯೆ | 

1) ಬೆಲೆಯು 3 ಆದಾಗ ಶ್ರೇಣಿಯ ಆವರಣಗಳ ಸಂಖ್ಯೆ 2 

7 ಬೆಲೆಯು 5 ಆದಾಗ ಶ್ರೇಣಿಯ ಆವರಣಗಳ ಸಂಖ್ಯೆ 4 

ಇವೆಲ್ಲದರ ಜೊತೆಗೆ 1ನ್ನು ಶ್ರೇಣಿಗೆ ಸೇರಿಸಬೇಕು, ಪ್ರತಿ ಅವರಣದಲೂ 2 
ಬೀಜಪದಗಳಿರುತ್ತವೆ. ಪ್ರತಿ ಆವರಣದ ಮೊದಲನೆಯ ಪದವು 2-1, 2೧-2, 
2೧-3 ಎಂದು ಇಳಿಕೆಯ ಕ್ರಮದಲ್ಲಿರುತ್ತದೆ. ಪ್ರತಿ ಆವರಣದ ಎರಡನೆಯ ಪದವು 
(21--1), 2(2—1), 23 (27—1) ಎಂದು ಏರಿಕೆಯ ಕ್ರಮದಲ್ಲಿರುತ್ತೆ ಮತ್ತು 
(271) ಎಂಬುದು, 2, 23, 23... 2”-2 ಎಂಬುದರ ಅಪವರ್ತನವಾಗಿರುತ್ತದೆ. 
ಈ ಲಕ್ಷಣಗಳನ್ನು ತಿಳಿದ ಮೇಲೆ ಪರಿಪೂರ್ಣ ಸಂಖ್ಯೆಯ ಅಸವರ್ತನಗಳ ಮೊತ್ತ 
ವನ್ನು ತಿಳಿಯಬಹುದು. ಅದು ಪರಿಪೂರ್ಣ ಸಂಖ್ಯೆಗೆ ಸಮನಾಗಿರುವುದರಿಂದ ಮೊತ್ತ 
ವನ್ನು P ಎಂಬ ಸಂಕೇತದಿಂದ ಸೂಚಿಸಿದೆ. 

0 -[21-1-- (21. -1)]- [20-2 +2 (2—1]+ 

[234+ 22(21-])] 3. . . . . (1-1) ಅವರಣಗಳು +1 

ಈ ಶ್ರೇಣಿಯಲ್ಲಿ (50105) ಎರಡು ಉಪಶ್ರೇಣಿ (Sub series)ಗಳು ಕೂಡಿರುವುದನ್ನು 
ಕಾಣಬಹುದು. ಈ ಉಪಶ್ರೇಣಿಗಳನ್ನು 5, ಮತ್ತು $, ಎಂಬ ಸಂಕೇತಗಳಿಂದ 
ಸೂಚಿಸೋಣ 

ಪೈಪು 2೯2.23. NS 

S,$=(21—1) +2 (2—1)+22(20—1)+ ...2r-2 (21- -]) 
ಆದುದರಿಂದ P- 5] +541 ಎಂದಂತಾಯಿತು. ಈ ಮತ್ತು 5ೃ ಗಳ ಜಿಲೆ 


ಗಳನ್ನು ಪ್ರತ್ಯೇಕವಾಗಿ ನಿರ್ಧರಿಸೋಣ, 5, ಎಂಬುದು ಜ್ಯಾಮಿಟ್ರಕ ಶ್ರೇಣಿ ' 
ಯಾಗಿದ್ದು ಅದರ ಸಾಮಾನ್ಯ ಪ್ರಮಾಣ (002/7208 ೫೩೬೦) 2 ಆಗಿರುವುದು 


TT 


ಸ್ಪಷ್ಟವಿದೆ. ಇಂತಹ ೫ ಪದಗಳ ಮೊತ್ತವು 8-೩ =) ಎಂಬ ಸೂತ್ರ ದಿಂದ . 


ಸಹ 


ಇನ್ನು ಪರಿಪೂರ್ಣ ಸಂಖ್ಯೆಗಳು 6 ಅಧವಾ 28 ರಲ್ಲೇ ಕೊನೆಗೊಳ್ಳ ಬೇಕೆಂಬುದನ್ನು 


ಪರಿಪೂರ್ಣ ಸಂಖ್ಯೆ ಗಳು ೨೯ 


ಲಭಿಸುತ್ತದೆಯಲ್ಲವೇ? ಇಲ್ಲಿ ೧ ಎಂದರೆ ಪ್ರಥಮ ಪದ ಇ ಎಂದರೆ ಸಾಮಾನ್ಯ 
ಪ್ರಮಾಣ ; ಪದಗಳ ಸಂಖ್ಯೆ, ವ್ರ ಸೂತ್ರವನ್ನು AY ಶ್ರೇಣಿಗೆ ಅನ್ವ ಯಿಸಿದಾಗ 
2(2"1—1) 

5, 7 ಆಗುತ್ತದೆ. ಅಂದರೆ ೨. ಐ (ಲಾತ —1) ಎಂದಾಯಿತು. 
5, ಶ್ರೇಣಿಯಲ್ಲಿ ಪ್ಪ ಪ್ರತಿಪದಕ್ಕೂ (21.1) ಎಂಬುದು hi, ಅಸಪವರ್ತನವಿದೆ. 
ಆದುದರಿಂದ ಇದನ್ನು (211) [1+24+224+23+. . 2-2] ಎಂದು 
ನಿರೂಪಿಸಬಹುದು. ಈಗ ಈ ದೊಡಾ ) ವರಣಗಳಲ್ಲಿರುವ ಸಂಖ್ಯೆ ಗಳು ಜ್ಯಾಮಿಟ್ರಕ್‌ 
ಶ್ರೇಣಿಯಾಗಿದ್ದು 2ನ್ನು ಸಾಮಾನ್ಯ "ಪ್ರಮಾಣವಾಗಿದೆ Me ಸ್ಪಷ್ಟವಾಗುತ್ತದೆ. 
ಆದುದರಿಂದ 


S,=(27—1) [ವಟಿ] ಆಗುತ್ತದೆ. ಪದಗಳ ಸಂಖ್ಯೆಯು 21 ರಿಂದ 
ಹ ಸಾಕೆ | ದ್ಯಾ ಕಿ 

27-1 ವರೆಗು ೫-2 ಪದಗಳು ಮತ್ತು 1 ಎಂಬ ಪ್ರಥಮ ಪದ ಸೇರಿ ॥__2. | - 
n—l ಆಗುತ್ತದೆ 

-(2—1) [21-1-1] ಆಗುತ್ತದೆ 

P=2(2"1—1)+(21—1) ಕ ಇಶಾ ಕೆಲ. 
ಠ್‌) -)-- (21.1) (28-11) +1=2n—1+ ಊ. 1] 
(27-1-1) ೯(27--1) (1 3-೨೫-1. 1) (21. -]) (21-1) 

CR 
ತಿಳಿಯೋಣ, ಈಗ ಯಾವುದೇ ಪರಿಪೂರ್ಣ ಸಂಖ್ಯೆಯು 27-1 [27-1] ಗಳ ಗುಣ 
ಲಬ್ಧ ವೆಂಬುದು ಗೊತ್ತಾಗಿದೆ. ಇದರಲ್ಲಿ ೫ ಮತ್ತು 2೫1 ಅವಿಭಾಜ್ಯವಾಗಿರ 
ಬೇಕೆಂಬುದನ್ನೂ ತಿಳಿದಿದ್ದೇವೆ. ಈ ಎರಡು ಅಪವರ್ತನಗಳ ಏಕಸ್ಥಾನದ ಅಂಕೆಗಳು 
ಬರುವ ಸಾಧ್ಯತೆಗಳನ್ನು ಕೆಳಗಿನ ಪಟ್ಟಿಯು ತಿಳಿಸುತ್ತದೆ. 


2n-1 [21— 1] 2n-1 [21 1] | 
6 1 6 
2 3 6 
4 7 28 


2-— 1] ಅವಿಭಾಜ್ಯ ವಾಗಿರಬೇಕಾಗಿರುವುದರಿಂದ ಈ ಸಂಖ್ಯೆಯ ಏಕಸ್ಥಾನದ 
F ಆಂಕವು ಜಿನಸಂಜ್ಯೆಯಾಗರಬೇಕು. ಅಂದರೆ 1, 3, 5, 7, 9 ಆಗಿರಬಹುದು. 


೩0 ವಿಜ್ಞಾನ ಕರ್ಣಾಟಕ 


ಆದರೆ 5 ಮತ್ತು 9ಗಳನ್ನು ತಳ್ಳಿ ಹಾಕಬೇಕು. ಯಾವುದೇ ಸಂಖ್ಯೆಯು 5ರಲ್ಲಿ 
ಕೊನೆಯಾದರೆ ಆ ಸಂಖ್ಯೆ 5 ರಿಂದ ವಿಭಜಿತವಾಗುತ್ತದೆ. ಆದುದರಿಂದ 5ರಲ್ಲಿ 
ಕೊನೆಯಾಗಲು ಸಾಧ್ಯವಿಲ್ಲ. [21-1] 9ರಲ್ಲಿ ಕೊನೆಗೊಳ್ಳಲು 2” ಶೂನ್ಯದಲ್ಲಿ 
ಕೊನೆಗೊಳ್ಳಬೇಕು. ಆದರೆ 2, 25, 23, 24 ಸರಣಿಯಲ್ಲಿ ಶೂನ್ಯವು ಬರಲು 
ಸಾಧ್ಯವಿಲ್ಲ. ಹೀಗಾಗಿ [21.1] ರಲ್ಲಿ ಏಕಸ್ಥಾನದಲ್ಲಿ 9 ಇರಲೂ ಸಾಧ್ಯವಿಲ್ಲ. 
ಈ ಕಾರಣಗಳಿಂದ [27--1]ರ ಏಕಸ್ಥಾನದಲ್ಲಿ 1, 3 ಅಥವಾ 7 ಮಾತ್ರವಿರಲು 
ಸಾಧ್ಯ. (21--1] ರ ಏಕಸ್ಥಾನದಲ್ಲಿ 1 ಇದ್ದಾಗ 2” ಸಂಖ್ಯೆಯ ಏಕಸ್ಥಾನದಲ್ಲಿ 
2 ಇರಬೇಕು. ಆದುದರಿಂದ 21-1 ಸಂಖ್ಯೆಯ ಏಕಸ್ಕಾ ನದಲ್ಲಿ 6 ಇರಬೇಕಾಗುತ್ತದೆ. 
[21 ]] ಸಂಖ್ಯೆಯ ಏಕಸ್ಥಾನದಲ್ಲಿ 3 ಇರಬೇಕಾದರೆ 21 ಸಂಖ್ಯೆಯ ಏಕಸ್ಥಾನದಲ್ಲಿ 
4 ಇರಬೇಕಾಗುತ್ತೆ. ಆದುದರಿರಿದ 2೫1 ಸಂಖ್ಯೆಯ ಏಕಸ್ಥಾನದಲ್ಲಿ 2 
ಇರಬೇಕಾಗುತ್ತೆ. ಆದುದರಿಂದ ಈ ಎರಡೂ ಸಂದರ್ಭಗಳಲ್ಲಿ ಪರಿಪೂರ್ಣ ಸಂಖ್ಯೆಯು 
6ರಲ್ಲಿ ಕೊನೆಗೊಳ್ಳುತ್ತದೆ. [21-1] ಸಂಖ್ಯೆಯ ಏಕಸ್ಥಾನದಲ್ಲಿ 7 ಇದ್ದಾಗ 
27 ಸಂಖ್ಯೆಯ ಏಕಸ್ಥಾನದಲ್ಲಿ 8 ಇರಬೇಕಾಗುತ್ತದೆ. ಅಂದರೆ 21-1 ಸಂಖ್ಯೆಯ 
ಏಕಸ್ಥಾನದಲ್ಲಿ 4 ಇರುತ್ತೆ ಆದುದರಿಂದ ಪರಿಪೂರ್ಣ ಸಂಖ್ಯೆಯ (7x4, (120 +7) 
(60+ 4), (204037) (1020 +4) ಇತ್ಯಾದಿ ರೂಪಗಳನ್ನು ಹೊಂದಿರುತ್ತದೆ) 
28ರಲ್ಲಿ ಕೊನೆಗೊಳ್ಳುತ್ತದೆ. 

ಕೊನೆಯದಾಗಿ ಪರಿವೂರ್ಣ ಸಂಖ್ಯೆಗಳ ಬಗ್ಗೆ ಹೇಳುವ ಸಂಗತಿಯೊಂದಿದೆ. 
ಅಪವರ್ತನಗಳ ಮೊತ್ತವನ್ನು ಕಂಡುಹಿಡಿಯುವಾಗ ಆ ಸಂಖ್ಯೆಯನ್ನು ಬಿಟ್ಟು ಮೊತ್ತ 
ವನ್ನು ನಿರ್ಧರಿಸಿದೆವು. ಈಗ 1ನ್ನು ಬಿಟ್ಟು ಉಳಿದ ಅಸವರ್ತನಗಳ ವ್ಯತ್ಸು)ಮ್ಯ 
(Reciprocal) ಸಂಖ್ಯೆಗಳನ್ನು ಕೂಡಿಸಿದರಿ ಯಾವಾಗಲೂ ಒಂದೇ ಲಭಿಸುತ್ತದೆ. 
ಕೆಳಗಿನ ಉದಾಹರಣೆಗಳು ಇದನ್ನು ಸ್ಪಷ್ಟಪಡಿಸುತ್ತವೆ 6 ಇದರ ಅಪವರ್ತನಗಳು 


ವಿ 
1 RE ZF ಗ್ಯ: 
3,21; 6 UEC aE 11, 


28 ಇದರ ಅಪವರ್ತನಗಳು 2, 14, 74, 1, 28 ಈಗ 


1 ೩ಎ ಜೆ... 1 a 1%. 
ET SC SER ರ್ವ 4. 


496ರ ಅಪವರ್ತನಗಳು, ಶ್ಶಿ 248, 4, 124, 8, 162, 16, ಕ ಸ 496 


LTE Np 
A Ss me NE SO 886( 6553. 
7A TE RE 


248424+124+4+62+8+31+16+1 496 


496 496 


1 
| 
| 
ತ 


ತೋಹೂಟು ತ ಕಟು ಕ್ಯೂ ಚುದ ಎಜೆ 


ವೈದ್ಯಕೀಯ ಮತ್ತು ವಾರ್ತಾಪುಸರಣೆ 
ಸಲಕರಣೆಗಳಲ್ಲಿ ತಂತುಗಾಜಿನ ಬಳಕೆ 


ಗಾಜಿಲ್ಲದ ಮನೆ ಇಲ್ಲ, ಗಾಜಿನ ಸಲಕರಣೆಗಳಿಲ್ಲದ ವಿಜ್ಞಾನ ಮತ್ತು ಸಂಶೋಧನಾಲಯ 
ಗಳಿಲ್ಲ ಈ ಮಾತು ಇಂದಿನ ನಮ್ಮ ಜೀವನದ ಹಾಸುಹೊಕ್ಕಾಗಿದೆ. ಮಾನವನು 
ಇಂದು ಗಾಜನ್ನು ನಾನಾ ವಿಧವಾಗಿ ಮಾರ್ಪಡಿಸಿ, ತನ್ನ ಅನುಕೂಲಕ್ಕೆ ತಕ್ಕಂತೆ 
ಬಳಸಿ ಪೂರ್ಣ ಉಪಯೋಗ ಪಡೆಯುವ ಜಾಣ್ಮೆಯನ್ನು ಕಂಡು ಹಿಡಿದುಕೊಂಡ 
ದ್ದಾನೆ. ಗಾಜಿನ ಉಪಯೋಗಗಳು ಬಹು ಹಿಂದಿನಿಂದಲೂ ತಿಳಿದಿದ್ದಿತಾದರೂ, ಬಳಕೆ 
ಮಾತ್ರ ಮಿತವಾಗಿದ್ದಿತು. ಆದರೆ ಇದರ ಪಾತ್ರ ಕೇವಲ ಅಲಂಕಾರಕ್ಕೆ ಮಾತ್ರ 
ವಲ್ಲದೆ ವಿಜ್ಞಾನಿಗಳಿಗೂ, ಸಂಶೋಧಕರಿಗೂ, ವೈದ್ಯರಿಗೂ, ಜನಸಾಮಾನ್ಯರಿಗೂ 
ಅತ್ಯವಶ್ಯಕ ಹಾಗೂ ಅನಿವಾರ್ಯವೂ ಆಗಿದೆ. ಇಂದಿನ ಮಾನವನು ಪ್ರತಿ ಹಂತ 
ದಲ್ಲಿಯೂ, ಇದರ ಸಂಪೂರ್ಣ ಉಪಯೋಗಗಳನ್ನು, ಸನ್ನಿ ವೇಶಗಳಿಗನುಗುಣವಾಗಿ 
ಬಳಸುವ ಅನೇಕ ವಿಧಾನಗಳನ್ನು ಯಶಸ್ವಿಯಾಗಿ ಕಂಡು ಹಿಡಿದುಕೊಂಡಿದ್ದಾನೆ: 
ಇದರ ಬಳಕೆಯು ಹಲಗೆ, ಕೃತಕಹರಳು, ನಾನಾಕಾರಗಳ ವಿಜ್ಞಾನ ಸಲಕರಣೆಗಳ 
ನ್ನಲ್ಲದೆ, ಸೂಕ್ತ ೬ ಮತ್ತು ದೂರದರ್ಶಿನಿಗಳು ಇವೇ ಮುಂತಾದ ಉನ್ನತ ಸಲಕರಣೆ 
ಗಳಲ್ಲಿ ಅನಿವಾರ್ಯವಾಗಿರುವುದು. ಈ ವಿವಿಜೋಡ್ವೇಶಗಳಿಗೆ, ಏಕ ವಿಧವಾದ ಗಾಜು 
ಅಪ್ರಯೋಜಕ, ಆದುದರಿಂದ ಗಾಜನ್ನು ಅನೇಕಾನೇಕ ವಿಧಗಳಲ್ಲಿಯೂ, ವಿಧಾನ 
ಗಳಲ್ಲಿಯೂ ತಯಾರಿಸುವರು, ಸಾಮಾನ್ಯ ವಿಧಗಳೆಂದರೆ, ಮೃದುಗಾಜ್ಕು ಗಟ್ಟಿ ಗಾಜ್ಕು 
ಹೊಳಪು, ಒರಟು ಪೈರೆಕ್ಸ್‌, ಕಾರ್ನಿಂಗ್‌, ಕ್ರೂಕ್‌, ಬಲಪಡಿಸಿರುವ, ಉಜ್ಜಿದ 
ಗಾಜು ಇನ್ನು ಮುಂತಾದವುಗಳೇ ಆಗಿರುತ್ತವೆ. ಈ ಎಲ್ಲಾ ವಿಧಗಳ ಮೂಲ 
' ಸಂಯುಕ್ತಗಳು ಒಂದೇ ಆದರೂ ಹಲವು ಲೋಹಾಂಶ ಮತ್ತು ಲವಣಾಂಶಗಳ ಏರು 
`ಫೇರುಗಳಿಂದಲೂ, ತಯಾರಿಸುವಾಗ ಬಳಸುವ ಖರತ್ವ, ಸಾಧನಗಳು ಮತ್ತು ತಣಿಸುವ 


* ಶ್ರ 


ಕಾಲೇಜು, ಮೈಸೂರು-5, 


ಎ, ಡಿ. ಕೃಷ್ಣಯ್ಯ, ಪ್ರವಾಚಕರ್ಕು ರಸಾಯನ ವಿಜ್ಞಾನ ನಿಭಾಗ್ನ ಯುವರಾಜ 


pS, 
೩೨ ವಿಜ್ಞಾನ ಕರ್ಣಾಟಕ 


ನ ಸು ಸಾಹಿ ತಹ 


ವಿಧಾನಗಳ ವ್ಯತ್ಯಾಸಗಳಿಂದಲೂ, ಒಂದೊಂದು ವಿಧಕ್ಕೂ ಗುಣ ವ್ಯತ್ಯಾಸಗಳುಳ್ಳಿ ' 
ಗಾಜನ್ನು ಪಡೆಯಬಹುದಾಗಿದೆ, ಇಂತಹ ಒಂದು ವಿಧಾನದಲ್ಲಿ ಇತ್ತೀಚೆಗೆ ಗಾಜನ್ನು 


ಸೂಕ್ಸ್ಮ ಒರೂಪದ ನಾರಿನಂತೆಯೂ, ಹತ್ತಿ ಅಥವಾ ರೇಷ್ಮೆ ಎಳೆಗಳಂತೆಯೂ ಸರ 
We ಈ ಬಗೆಯ ಸೂಕ ಒತೆಂತು ಗಾಜಿನ ಕಂತೆಯನ್ನು ವೈದ್ಯಕೀಯ 


ಮತ್ತು ವಾರ್ಶಾಪ್ರಸರಣ ಸಲಕರಣೆ. ಬಳಸುತ್ತಿರುವ ಸವಾರ ಸನ್ನಿವೇಶಗಳ 


ಸಂಕ್ಷಿಸ್ತ ವಿಷಯಗಳನ್ನು ಇಲ್ಲಿ ಪ ಸ್ರಸ್ತಾ ಪಿಸಿದೆ. 
ಪ್ರಾರಂಭದಲ್ಲಿ ಈ Bat ಬಳಕೆಯು ಬಹುಮಿತವಾಗಿದ್ದಿ ತು. ಕ್ರಮೇಣ 


ಇದರ AE ಸಿ ಹಲವಾರು Ruy ಸಲಕರಣೆಯಲ್ಲಿಯೂ, ಸ್ಪ 


ವಾರ್ತಾ ಪ್ರಸಾರದ ಉಪಕರಣೆಗಳಲ್ಲಿಯೂ ಪೂರ್ಣ ವಿಶ್ವಾಸದೊಡನೆ ಬಳಸುವ 


ಸಾಧ್ಯತೆಗಳನ್ನು ಇಂದಿನ ಸಂಶೋಧನೆಗಳು ಹೊರತಂದಿವೆ. ಇದರಿಂದಾಗಿ ಇಂದು 
ವಿವಿಧ ಗಾತ್ರ ಮತ್ತು ಗುಣಗಳುಳ್ಳ ತಂತುಗಾಜಿನ ತಯಾರಿಕೆಯು ಯಥ್ಲೇಶ್ವವಾಗಿ 
ನಡೆಯುತ್ತಿದೆ, ಹಾಗೂ ಅವುಗಳ ಬಳಕೆಯೂ ವೃದ್ಧಿಯಾಗುತ್ತಿದೆ. 


ತಂತುಗಾಜಿನ ತಯಾರಿಕೆ 

ತಂತುಗಾಜಿನ ತಯಾರಿಕೆಯು ಸುಮಾರು 1930ರ ವರೆಗೂ ಹೆಚ್ಚಿನ ಪರಿಣತೆ 
ಯನ್ನು ಹೊಂದಿದಂತೆ ಕಾಣಬರುವುದಿಲ್ಲ. ಹೀಗಿದ್ದರೂ ಆದಿಕಾಲದ ಈಜಿಫಿ ಯನ್ನು 
ಈ ತಂತುಗಾಜನ್ನು ಸುರುಳಿಯಾಗಿ ಮಾಡಿ, ದ್ವಾರಸ್ತಂಭ ಕಲಶಗಳಿಗೆ ಮತ್ತು ಪುಷ್ಪ 
ಕುಂಡಗಳಿಗೆ ಹೊಂದಿಸಿ ಅವುಗಳ ಅಲಂಕಾರವನ್ನು "ಹೆಚ್ಚಿ ಸಲು ಉಪಯೋಗಿಸುತ್ತಿದ್ದರು. 
ಸುಮಾರು ಒಂದು ಇಂಚಿನ ಸಾವಿರದ ಒಂದು ಭಾಗದಷ್ಟು ವ್ಯಾಸ (25 ಮೈ ಕ್ರೊ 
ಮಾಟರ್‌) ವಿರುವ ಗಾಜಿನ ತಂತುಗಳನ್ನು ತಯಾರಿಸಿ ಅವನ್ನು ಉದ್ದ ವಾದ ಕ್ಕ 
ಯಂತಾಗಲೀ ಇಲ್ಲವೇ ಸರಿದಾಡುವ ಎಳೆಗಳಂತಿರುವ ಬಲೆ ಅಥವಾ ಬಟ್ಟೆ ಯಂತಾಗಲೀ 
ಪಡೆಯಬಹುದು. ಹೀಗೆ ಪಡೆಯ ಬಹುದಾದ ನಿರ್ಧಿಷ್ಠ ಗುಣಗಳ ತಂತುಗಾಜನ್ನು 
ಶ್ರವಣಸಾಧನಗಳಲ್ಲೂ, ವಿದ್ಯುತ್‌ ಅಥವಾ ಶಾಖ ಪ್ರಸರಣಗಳ ಅವಾಹಕಗಳಾಗಿಯ್ಕೂ 
ಪದರ ರಚನೆಗಳುಳ್ಳ ಪ್ಲಾಸ್ಟಿಕ್‌ ವಸ್ತುಗಳನ್ನು ಪುಸ್ಟಿಗೊಳಿಸಿ ಭದ್ರಪಡಿಸುವುದಕ್ಕಾ 
ಗಿಯೂ ಬಳಸುತ್ತಿರುವರು. ಇಂತಹ ತಂತುಗಾಜುಗಳ ಎಳೆತ ಅಥವ ಆಕರ್ಷಕ 
ಶಕ್ತಿಯು ಸಾಧಾರಣ ಗಾಜುಗಳಲ್ಲಿರುವುದಕ್ಕಿಂತ ಸುಮಾರು ನೂರುಪಾಲಿನಷ್ಟು 
ಹೆಚ್ಚಾ ಗಿರುವಂತೆ ರೂಪಿಸಲಾಗಿದೆ, 

"ಗಾಜಿನ ತಂತುಗಳನ್ನು ಅತ್ಯಂತ ಉದ್ದವಾದ ಇಲ್ಲವೇ ಅತಿ ಕಡಿಮೆ ಉದ್ದವಿರುವ 
ಎರಡು ವಿಧಗಳಲ್ಲಿಯೂ ತಯಾರಿಸುವರು. "ಅತ ೦ತ ಉದ್ದದ ಗಾಜಿನ ತಂತುಗಳನ್ನು 
ನೂಲಿನ ಇಲ್ಲವೇ ರೇಷ್ಮೆ ದಾರಗಳನ್ನು ಸುತ್ತುವ ತಿರುಗಣೆಯಂತಹ ಸಾಧನಗಳ ಮೇಲೆ 
ಸುತ್ತಿ ಪಡೆಯುವರು. ಅಸಹ. ಈ ತಂತುಗಳ ಉದ್ದದ ಅಂದಾಜಾದೀತು. 

ಇಂತಹ ತಂತುಗಾಜನ್ನು ತಯಾರಿಸಲು ಶುದ್ಧ ಮರಳು ಮತ್ತು ಸಿಲಿಕ, ಸುಣ್ಣ 


ವೈದ್ಯಕೀಯ ಮತ್ತು ವಾರ್ತಾಪ್ರಸರಣೆ ಸಲಕರಣೆಗಳಲ್ಲಿ ತಂತುಗಾಜಿನ ಬಳಕೆ ೩೩ 


ಕಲ್ಲು, ಮೆಗ್ನೀಷಿಯಂಕಾರ್ಜೊನೇಟ್‌, ಜೇಡಿಮಣ್ಣು, ಬೋರಿಕ್‌ ಆಮ್ಲ, ಸೋಡಾ 
ಆಷ್‌, ರೇರ್‌ ಅರ್‌ ಆಕ್ಸೈಡುಗಳು, ಕಬ್ಬಿಣದ ಆಕ್ಸೈಡ್‌, ಸ್ವಲ್ಪ ಭಾಗ ಪ್ಲೂರ್ರಿ 
ಮಿಶ್ರಣ ಮತ್ತು ಹಲವಾರು ಸಾಧಾರಣ ವಸ್ತುಗಳನ್ನು ಸೂಕ್ತ ಪ್ರಮಾಣದಲ್ಲಿ ಬೆರೆಸಿ, 
ಸೂಕ್ತವಾದ ಕುಲುಮೆಗಳಲ್ಲಿ ನಿಯತಖರತ್ವಕ್ಕೆ ಕಾಯಿಸುವುದು. ಈಗ ಉತ್ಪತ್ತಿಯಾದ 
ದ್ರವ್ಯಗಾಜನ್ನು ತಳಬಾಗದಲ್ಲಿ ಹಲವಾರು ಸಣ್ಣ ರಂದ್ರಗಳಿಂದ ಕೂಡಿದ್ದು, ಕೊನೆಗೆ 
ಇವೆಲ್ಲವೂ ಮತ್ತೊಂದೆಡೆ ಸೇರಿ ಒಂದೇ ಸಣ್ಣ ರಂದ್ರದಲ್ಲಿ ತೂರಿಬರುವ ಸಲಕರಣೆಯುಳ್ಳ, 
ಹಾಗೂ ಪ್ಲಾಟನಂ ಬ್ರಷ್‌ಗಳುಳ್ಳ ಸಾದನಕ್ಕೆ ರವಾನಿಸುವುದು, ಇದನ್ನು ಒಂದು 
ತಿರುಗಣೆಯ ಸಹಾಯದಿಂದ ತಿರುಗಿಸುವರು. ಆಗ ಇದರಿಂದ ಹೊರಬರುವ ಎಳೆಗಳನ್ನು 
ಅನೇಕ ಕದಿರುಗಳುಳ್ಳ ರಾಟಿಯಮೇಲೆ ಎಳೆ ಸೇರಿಸಿ, ಈ ರಾಟೆಯನ್ನು ಪ್ರತಿನಿಮಿಷಕ್ಕೆ 
1500ರಕ್ಕಿಂತಲೂ ಹೆಚ್ಚು ಸುತ್ತುಗಳಂತೆ ತಿರುಗಿಸುವುದು. ಈ ತಿರುಗಣಿಗಳ ಸಹಾಯ 
ದಿಂದ ಗಾಜಿನ ತಂತುಗಳನ್ನು ನಿಯತಕಾಲಿಕ ತಣಿಸುವಿಕೆಗೆ ನಿಯಂತ್ರಿಸಿ, ಅತಿ ಉದ್ದ 
ವಾದ ಗಾಜಿನ ತಂತುಗಳನ್ನು ಪಡೆಯಬಹುದು. ಇತ್ತೀಚೆಗೆ ಅನೇಕ ಸೂಕ್ಷ್ಮ ರಂದ್ರ 
ಗಳುಳ್ಳೆ ಹಾಗೂ ಪ್ರತಿ ನಿಮಿಷಕ್ಕೂ ನಿರ್ಧಿಷ್ಠ ಸುತ್ತುಗಳಿಂದ ತಿರುಗುವ ಒಂದು 
ಸಾಧನದಲ್ಲಿ ಕರಗಿದ ಗಾಜನ್ನು ಹಾಕಿ ತಿರುಗಿಸುವುದು. ಆಗ ಕೇಂದ್ರಾಪಗಮನ ವೇಗ 
ದಿಂದ ಗಾಜಿನ ತಂತುಗಳು ಹೊರಬಂದು, ಬೇರೊಂದು ಸಾಧನದ ಮೇಲೆ ನಿಂಬೆಯಂತೆ 
ಸುತ್ತಿ ಕೊಳ್ಳುವುದು. ಇವನ್ನು ಕ್ರಮವರಿತು ತಣಿಸುವುದಕ್ಕೆ ಬಿಟ್ಟಿ ನಂತರ, ತಂತು 
ಗಾಜನ್ನು ಪಡೆಯಬಹುದು, ಮತ್ತೊಂದು ವಿಧಾನದಲ್ಲಿ ಮೇಲಿನ ವಸ್ತುಗಳ ಸೂಕ್ತ 
ಪ್ರಮಾಣದ ಮಿಶ್ರಣವನ್ನು ಅನಿಲರೂಪವಾಗುವವರೆಗೆ ಕಾಯಿಸಿ ಆದನ್ನು ಒಂದು 
ಬರಿದಾದ ಶುದ್ಧ ಸಿಲಿಕ-ಗಾಜಿನ ಕೊಳವೆಯಲ್ಲಿ ಶೇಖರಿಸುವುದು. ಅನಂತರ ಈ 
ಕೊಳವೆಯನ್ನು ಮತು ಅನಿಲ ಮಿಶ್ರಣವನ್ನು ಅನಿಲ ಜ್ವಾಲೆಗಳಿಂದ ಚೆನ್ನಾಗಿ 
ಕಾಯಿಸುವುದು. ಆಗ ತಂತುಗಾಜಿನ ಸಂಯುಕ್ತ ಮಿಶ್ರಣವು ಅತಿ ಸೂಕ್ಷ್ಮವಾದ 
ಪದರು ಪದರುಗಳಾಗಿ ಆ ಸಿಲಿಕ-ಗಾಜಿನ ಕೊಳವೆಯ ಒಳಮೈಮೇಲೆ ಶೇಖರಿಸುವುದು. 
ಈಗ ಕಾಯಿಸುವುದನ್ನು ಬದಲಿಸಿದಾಗ ಒಂದು ಗಟ್ಟಿ ದಂಡದಂತಿರುವ ತಂತುಗಾಜು 
ತಯಾರಿಕೆಯಲ್ಲಿನ ಪೂರ್ವ ಪ್ರತ್ಯಯವಾಗುತ್ತದೆ. ಈ ಪೂರ್ವ ಪ್ರತ್ಯಯವನ್ನು 
ಮತ್ತೊಂದು ಎತ್ತರವಾದ ಸ್ಥಳದಲ್ಲಿರುವ ಊದು ಕುಲುಮೆಯಲ್ಲಿ ಕಾಯಿಸಿ, ಇದರ 
ತಳಭಾಗದಲ್ಲಿ ಅನೇಕ ಸೂಕ್ಷ್ಮರಂದ್ರಗಳ ಮುಖಾಂತರ ತೆಳುವಾದ ಹಗ್ಗದ ರೂಪದಲ್ಲಿ 
ಎಳೆಯಬಹುದು, ನಂತರ ತಣಿಸಲೂಬಹುದು. ಹೀಗೆ ಪಡೆದ ತಂತುಗಾಜಿನ ಒಳಭಾಗ 
ಕ ದಲ್ಲಿ " ಸಿಲಿಕ 'ದ ಲೇಸನವುಂಬಾಗುತ್ತದೆ. ಇದು ಬೆಳಕನ್ನು ಹೀರಿಕೊಂಡು ಅದನ್ನು 
ತನ್ನಲ್ಲಿ ಅತಿ ದೂರ ಪ್ರವಹಿಸುವ ಸಾಮರ್ಥ್ಯ ಹೊಂದುತ್ತದೆ. 

ಹೀಗೆ ತಯಾರಿಸಿದ ತಂತು-ಗಾಜುಗಳನ್ನು (1) ಇ೯ಸುಲೇಓಂಗ್‌, (2) "8' 
(3) «A? (4) (S85) «೮, ಈ ಮುಂತಾದ ದರ್ಜೆಗಳಾಗಿ 
ವಿಂಗಡಿಸಿ ವಿವಿದೋಡ್ವೇಶಗಳಿಗೆ ಬಳಸಲಾಗುತ್ತಿದೆ. 8 ದರ್ಜೆಯ ತಂತುಗಾಜನ್ನು 

3 


ವಿಜಾನ ಕರ್ಣಾಟಕ 
ತಳ ಇ 


ಟೈರ್‌ಕಾರ ಮತ್ತು, ಪದರಗಳುಳ್ಳ ಪ್ಲಾಸ್ಟಿಕ್‌ ವಸ್ತು ಗಳ ತಯಾರಿಕೆಯಲ್ಲಿ ಉಪ | 
ಯೋಗಿಸುವರು. ಈ ವಸ್ತುಗಳಿಗೆ ವಿದ್ಯುಚ್ಛಕ್ತಿ, ಸಾಧನೆಗಳ ಹಲವು ಗುಣಗಳೆ ಜೊತೆಗೆ 
ಕರ್ಷಕಶಕ್ತಿಯು ಉತ್ತಮ ಮಟ್ಟದಲ್ಲಿರುತ್ತದೆ. ಬಹುಶಃ ಇದೇ ಮಾದರಿಯ ತಂತು" 


ಗಾಜನ್ನು 


ವೈದ್ಯಕೀಯ ಮತ್ತು ವಾರ್ತಾಪ್ರಸಾರ ಸಾಧನಗಳಲ್ಲಿ ಬಳಸುವರು. 


ಹಾಗೆಯೇ "8' ದರ್ಜೆಯು ಅತ್ಯಂತ ಹೆಚ್ಚಿ ನ ಕರ್ಷಕಶಕ್ತಿಯುಳ್ಳೆದ್ಹಾಗಿರುವುದರಿಂದ | 


ರಕ್ಷಣಾಸಂಸ್ಥೆ ಯಲ್ಲಿ " ಮಿಸೈೆಲ್‌' ಮುಂತಾದವುಗಳಲ್ಲಿ ಬಳಸುವರು. "೮ ದರ್ಜೆಯು 


y 


ಯಾವ ವಿಧವಾದ ರಾಸಾಯನಿಕ ಕ್ರಿಯೆಗಳಿಗೂ ಜಗ್ಗದು. ಆದುದರಿಂದ ಇವನ್ನು ' 
ಬ್ಯಾಟರಿಗಳನ್ನು ಪ್ರತ್ಯೇಕಿಸುವಲ್ಲಿಯೂ, ಹಾಗೂ ಹಲವಾರು ಸಂಶೋಧನಾಸಲಕರಣೆ ' 


ಯಲಿಯೂ ಬಳಸುವರು. "ಸಿ ದರ್ಜೆಯು ಕ್ಲಾರೀಯವಾದುದರಿಂದ ಇದನ್ನು ಬಲವರ್ಧಕ 


ಪ್ಲಾಸ್ಟಿಕ್‌ (ರಿ ೯ ಫೋಕ್ಸೆಡ್‌) ವಸ್ತುಗಳಲ್ಲಿ ಉಪಯೋಗಿಸುವರು. ಅಲ್ಲದೆ ಇವುಗಳ | 
ವ್ಯಾಸದ ಅಳತೆ ವ್ಯತ್ಯಾಸಗಳಿಂದಲೂ ವರ್ಗೀಕರಿಸುವರು. ಉದಾಹರಣೆಗೆ "ಸಸಿ ' 
ದರ್ಜೆಯ ತಂತುಗಾಜಿನ ವ್ಯಾಸವು 3 * 105 ಇಂಚು ಇದ್ದರೆ, "1 ' ದರ್ಜೆಯದು ' 
40-44. 9105 ಇಂಚಿನಸ್ಟಿರುತ್ತೆ. ಈ ವ್ಯಾಸವುಳ್ಳ ಸುಮಾರು 20-2000 ' 


ತಂತುಗಳನ್ನು ಒಟ್ಟಿಗೆ ಸೇರಿಸಿದ ಒಂದು ಹಗ್ಗ ಅಥವಾ ಕೇಬಲ್‌ ಆಗಿ ಬಳಸುವರು. ಈ 


ತಂತುಗಾಜು ಹಗ್ಗಗಳು ಶಾಖ ಅಥವಾ ವಿದ್ಯುದ್ವಾಹಕ ಇಲ್ಲವೇ ಬೆಳಕನ್ನು ಹೀರಿ ' 


ಪ್ರಸರಿಸುವ ಗುಣಮಟ್ಟವನ್ನು ವೃದ್ಧಿಸಲು, ಅವುಗಳ ಸಾಂದ್ರತೆ, ಇಲ್ಲವೇ ಜೋಡಿಸಿ 
ರುವ ತಂತುಗಾಜುಗಳ ಸಂಖ್ಯೆಯನ್ನು ನಿಗದಿಗೊಳಿಸುವರು. 

ಹೀಗೆ ಬಳಸುವ ತಂತುಗಾಜುಗಳನ್ನು ಅವುಗಳ ಸಂಖ್ಯೆ, ಗಾತ್ರ ಮತ್ತು 
ಉದ್ದಾ ಕಾರಗಳನ್ನು ಸಂಕೇತಗಳಿಂದ ಸೂಚಿಸಲು ಹೆಲವು ಇಂಗ್ಲಿಷ್‌ ಅಕ್ಷರ ಮತ್ತು 
ಸಂಖ್ಯೆಗಳನ್ನು ಬಳಸುವರು. ಉದಾಹರಣೆಗೆ, ECK 67:5 (200) 630. ಈ 
ಸಂಕೇತ ಹೊಂದಿರುವ ಒಂದು ತಂತುಗಾಜಿನ ಶಿಂಬೆಯನ್ನು ಈರೀತಿ ಅರ್ಥೈಸಬಹುದು, 
ಇದರಲ್ಲಿನ « ಔ'ಯು ಅದರ ದರ್ಜೆಯನ್ನು ಮತ್ತು ಅತಿ ಉದ್ದ ವಾದುದೆಂದೂ 
ತಿಳಿಸುತ್ತದೆ, «೮ 'ಯು ಅದರ ವ್ಯಾಸವನ್ನು "K’ ಎಂಬುದು ಅದರಲ್ಲಿ ಜೋಡಿ 
ಸಿರುವ ಒಟ್ಟು ತಂತುಗಾಜಿನ ಸಂಖ್ಯೆಯನ್ನು ತಿಳಿಸುತ್ತದೆ. ಆ ಶಿಂಬೆಯಲ್ಲಿ ಬಳಸ 
ಬಹುದಾದ ಆಣರದಲ್ಲಿರುವ 200 ಗರಿಷ್ಟ ತಂತುಗಾಜುಗಳ ಸಂಖ್ಯೆಯನ್ನು (ಶಿಂಚಿ 
ಯಲ್ಲಿರುವ) ತಿಳಿಸುತ್ತದೆ. ಅದರಲ್ಲಿನ ಪ್ರತಿ ಪೌಂಡು ತೂಕದಲ್ಲಿ 67:5%100 
ಅಥವಾ 6750 ಗಜ ಉದ್ದವಿರುತ್ತವೆಂದೂ ಮತ್ತು ಇದಕ್ಕೆ 630 ರ್ಬೈಡರ್‌ಕೋಟ್‌ 
ಗಳಿವೆ ಎಂಬುದನ್ನು ತಿಳಿಸುತ್ತದೆ. 

ಈ ವಿಧದ ತಂತುಗಾಜನ್ನು ಹಲವಾರು ವೈದ್ಯಕೀಯ ಸಲಕರಣೆಗಳಲ್ಲಿಯ್ಕೂ 
ವಾರ್ತಾಪ್ರಸಾರಗಳಾದ ದೂರವಾಣಿ, ದೂರದರ್ಶಕಗಳು ಮುಂತಾದ ಸಾಧನಗಳಲಿ 
ಬಳಸಬಹುದಾದ ಸಂಶೋಧನೆಗಳು ಪೂರ್ಣ ಫಲಪ್ರದಗಳನ್ನು ಕೊಡುತ್ತಿವೆ. ಇದರ 


ಅಂಗವಾಗಿ ತಯಾರಿಸಿದ ಅಂತರ್‌ದರ್ಶನ (Endoscope) ಎಂಬುದು ವೈದ್ಯಕೀಯ 


ವೈದ್ಯ ಕೀಯ ಮತ್ತು ವಾರ್ತಾಪ್ರ ಸರಣ ಸಲಕರಣೆಗಳಲ್ಲಿ ತಂತುಗಾಜಿನ ಬಳಕೆ ೩೫ 


ಕ್ಸ ತ್ರಕ್ಕೆ ಒಂದು ವರಪ್ರಸಾದವಾಗಿವೆ. ಚಿಕಾಗೋದಲ್ಲಿನ ಡಾ. ಎಲ್‌. ಸೆನ್‌ಥೀಲ್ಡ್‌ 
ಎಂಬೊಬ್ಬ ನ ತಂತ್ರ ಜ್ಞ್ನ ರು. ಅಲ್ಲಿನ ರೋಗಿಯೊಬ್ಬ ನ ಶಾ ್ರಶಕೋಶದಲ್ಲಿ 
ಇಲ್ಲವೇ ಇವುಗಳ ನಾಳದಲ್ಲಿ se NR ಅನುಮಾನವನು 
ನಿರ್ಧರಿಸಬೇಕಾಗಿತ್ತು. ಈ ಶಂಖೆಯನು ಸ ಅತಿ ಶ್ರಮದಾಯಕ ಹಾಗೂ ಅಪಾಯಕರ 
ಶಸ್ತ್ರಚಿಕಿತ್ಸೆ ಯಿಂದಲೇ ಸಾಧಿಸಬೇಕಾಗಿತ್ತು. ಈ ಸಮಯದಲ್ಲಿಯೇ ಬಯಲಿಗೆ ಬಂದ 
ಎನ್‌ಡೊಸ್ಕೋಪಿಯ ಮರೆಹೊಗುವ ಮನಸ್ಸು ಮಾಡಿದರು. ಬಹುತೇಕ ಈ 
ಸಲಕರಣೆಯ ಮೂಲತತ್ವವನ್ನೇ ಹೊಂದಿದ್ದರೂ ಅಲ್ಲಿ ಮಾರ್ನಾಟನ್ನು ಹೊಂದಿದ್ದ 
ಬ್ರಾನ್‌ಕೋಸ್ಕೋಸಪ್‌ ಎಂಬ ಒಂದು ಕೇವಲ ಕಪ್ಪುಬಣ್ಣದ ಸಣ್ಣ ಕೊಳವೆಯಾಕಾರದ 
ಸಾಧಾರಣ ವಿದ್ಯುದ್ವಾಹಕದ ಕೇಬಲ್‌ ನಂತಿರುವ ಸಾಧನವನ್ನು ಈ ರೋಗಿಯ ಸಂದೇಹ 
ನಿವಾರಣೆಗೆ ಬಳಸಿದರು. ಅಂದರೆ ಪ್ರಾಜ್ಞಾವಸ್ತೆಯಲ್ಲಿರುವ ಈ ರೋಗಿಯ ಗಂಟಲಿನ 
ಮುಖಾಂತರ ಸಣ್ಣ ಕೊಳವೆಯಾಕಾರದ ಈ ಸಲಕರಣೆಯನ್ನೂ ನಿಧಾನವಾಗಿ ಬಹಳ 
ಎಚ್ಚರದಿಂದ ಶಾ ಸನಾಳದ ಸುಮಾರು 3ದಷ್ಮು ಭಾಗದವರೆಗೆ ಅಂದಾಜಿನಿಂದಲೇ 
ಒಳಸರಿಸಿದರು. rp ಸರಿಸುವಾಗ ಅಲ್ಲಿನ ಹಲವೆಡೆಗಳಲ್ಲಿರಬಹುದಾದ ಅನಪೇಕ್ಷಿತ 
ಬೆಳವಣಿಗೆಯನ್ನು ಗುರುತಿಸಿದರು. ಶ್ವಾಸನಾಳವು ಕವಲೊಡೆಯುವ ಭಾಗದಲ್ಲಿನ 
ಬಿಳಿಯ ನಸುಗೆಂ ಪುಖಣ್ಣದ ಸಣ್ಣ ರಂದ್ರಗಳನ್ನು ಮತ್ತು ಅಲ್ಲಿನ ಕೋಶಗಳ ಸ್ಥಿತಿ 
ಗಳನ್ನು ಪರೀಕ್ಷಿಸುವ ಉದ್ದೇಶವನ್ನು ಹೊಂದಿದ್ದರು. ಈ ಸಲಕರಣೆಯಲ್ಲಿನ ಒಂದು 
ತಂತುಗಾಜಿನ ಶಿಂಬಿಯು ಹೊರಗಿನ ಪ್ರಕಾಶಿತ ಬೆಳಕನ್ನು ಹೀರಿ ಇದರ ಮತ್ತೊಂದು 
ತುದಿಯನ್ನು ಪ್ರಕಾಶಗೊಳಿಸಿ ಅಲ್ಲಿನ ಕೋಶವನ್ನು ದೊಡ್ಡ ದಾಗಿ ಕಾಣುವ ಹಾಗೆ 
ಮಾಡುವಂತಹದಾಗಿದ್ದಿ ತು. ಇದರ ಮತ್ತೊಂದು ತಂತು ಈ ಕೋಶಗಳನ್ನು ಹೊರಗಿ 
ನಿಂದಲೇ ವೀಕ್ಷಿಸಬಹುದಾದ ಸಲಕರಣೆಯನ್ನು ಹೊಂದಿದ್ದಿತು, ಜೊತೆಗೆ ಇಂತಹ 
ಚಿಕ್ಕ ಕೊಳವೆಯ ಮುಖಾಂತರ ಒಂದು ಸೂಕ್ಷ್ಮ ಬ್ರಷನ್ನು ಒಳಸರಿಸಿ ಆ ಭಾಗದಲ್ಲಿನ 
ಕೆಲವು ಕೋಶಗ್ರಂಥಿಗಳನ್ನು ಹೊರತೆಗೆದು ಅವುಗಳನ್ನು ಅರ್ಬುದ ರೋಗದ ಚಿಹ್ನೆ 
ಗಳಿಗಾಗಿ ವಿಶ್ಲೆ ೇಹಿಸಿದಾಗ ಅವರ ಸಂಶಯವು ಖಚಿತಗೊಂಡಿತು. ತದನಂತರ ಆತನನ್ನು 
ಕೇಡಿಯೋ ಥರಪಿಯ ಚಿಕಿತ್ಸೆ ಗೊಳಗುಮಾಡಿ ಈ ಖಾಯಿಲೆಯಿಂದ ಗುಣಮುಖನನ್ನಾಗಿ 
ಮಾಡಿದರು. ಈ ಕಾರ ವ ಬಹಳ ಸರಳಮಾರ್ಗದಿಂದಲೇ ನಡೆದು ಅಪಾರ ಶ್ರಮ 
ಮತ್ತು ಅಪಾ ಚಕಕ ನಡೆಸಬೇಕಾದ ಶಸ್ತ್ರಕ್ರಿಯೆಯನ್ನು ನಿಲ್ಲಿಸಿತು. 


ಫೈಬರ್‌ ಆಪ್ಟಿಕ್ಸ್‌ 

ಇದೇ ಸೂ ಒಬ್ಬ ದೂರದರ್ಶಕ ತಜ್ಞರು ತಮ್ಮ ದೂರದರ್ಶಕ ಕೇಂದ್ರದಲ್ಲಿ 
ಕುಳಿತು ಇದರ ಸುಮಾರು 10, 000 ವೀ ಕ್ಷಕರಿಗೆ ತಮ್ಮ ಕಾರ್ಯಕ್ರ ಮಗಳನ್ನು ಬಿತ್ತರಿಸ 
ತೊಡಗಿದರು, ಹೀಗೆ ಸಮಾಚಾರ ಬಿತ್ತರಿಸುವಾಗ ಅಂದಿನ ಆ ಕೇಂದ್ರದ ಎಲ್ಲಾ 
ಸಂಪರ್ಕ ಸಲಕರಣೆಗಳನ್ನು ಕೇವಲ ಒಂದು ಕೂದಲೆಳೆಯಷ್ಟು ಗಾತ್ರದ ತಂತುಗಳಳರ 


೩೬ ವಿಜ್ಞಾನ ಕರ್ಣಾಟಕ 


ಕೇಬಲನ್ನ್ನು ಲೋಹದ ತಂತು ಕೇಬಲ್‌ಗಳಿಗೆ ಬದಲಾಗಿ ಬಳಸಿದ್ದ ರು, ಈ 
ಬದಲಾವಣೆಯಿಂದ ಪೆ ಸ್ರೀಪ್ರರಿಗಾಗಲೀ ಈ ಕಾರ್ಯಕ್ರ ಮಗಳನ್ನು ಪ್ರಸರಿಸುವ ಇತರ ಕಾರ್ಯ 
ಕರ್ತರಿಗಾಗಲೀ ಯಾವ ವಿಧವಾದ ಅಡಚಣೆ ಅಥವಾ ದೋಷಪೂರಿತ ಅಸ್ಪ ಷ್ಟ ಆಕೃ ತಿ 
ಗಳಾಗಲೀ ಗೋಚರಿಸಲಿಲ್ಲ. ಹೀಗಾಗಿರುವ ಬದಲಾವಣೆಯನ್ನು ಯಾರೂ ಗಮನಿಸಲಿ 
ಇಲ್ಲ. ನಿಜಾಂಶ ತಿಳಿದಾಗ ಇಡೀ ವಾರ್ತಾ ಇಲಾಖೆಯ ತಾಂತ್ರಿಕ ವೃಂದಕ್ಕೆ 
ಸೊಬಗನ್ನು ಆಶ ಶೃರ್ಯವನ್ನೂ ಒದಗಿಸಿದ್ದಿತು ಮಾತ್ರವಲ್ಲ ನಾಡಿ ಮತ್ತು ದೂರ 
ದರ್ಶಕ ವಿಭಾಗಗಳಲ್ಲಿ ಈ ಹೊಸ ತಾಂತ್ರಿಕ ಮಾರ್ಗವನ್ನೇ ಹುಡುಕಲು ನೆರವು 
ನೀಡಿತು. ಅಂದಿನಿಂದ ಅಮೆರಿಕಾದ ಅನೇಕ ವಾರ್ತಾಕೇಂದ್ರಗಳಲ್ಲಿ ತಂತುಗಾಜಿನ 
ಕೇಬಲ್‌ಗಳನ್ನು ಲೋಹದ ತಂತುಗಳಿಗೆ ಬದಲಾಗಿ ಬಳಸಿ ತಮ್ಮ ಕಾರ್ಯಕ್ರಮಗಳನ್ನೂ 
ಸ್ಪಷ್ಟ ಹಾಗೂ ಅತಿಶೀಘ್ರ ವಾಗಿಯೂ ನೆರವೇರಿಸಲು ಸನ್ನಾಹ ನಡೆಸಿದರು. ಅದರಂತೆ 
ಅಗತ್ಯವಾದ ಎಲ್ಲಾ ಸಂಶೋಧನೆಗಳನ್ನು ನಡೆಸಿ ಈ ಇಟ್ಟ ನಲ್ಲಿ ತಂತು ಗಾಜಿನ 
ಕೇಬಲ್‌ಗಳನ್ನು ವಿಶ್ವಾಸಪೂರ್ವಕವಾಗಿ ಬಳಸಬಹುದೆಂಬ ತಂ ನಕ್ಕೆ ಬಂದರು. 


Fak TR sa <A Tn 


ಜೌ 
ಆಗ “ ಪೈಬರ್‌ ಆಪ್ಟಿಕ್ಸ್‌ ” ಎಂಬೊಂದು ಹೊಸ ಸಂಶೋಧನ ವಿಭಾಗವೇ ಪ್ರಾರಂಭ 
ವಾಯಿತು, 


ಇದರಿಂದ ಹೊರಬಿದ್ದ ಫಲಿತಾಂಶಗಳಿಂದ ಒಂದೇ ಒಂದು ಸೂಕ್ಷ್ಮ ತಂತುಗಾಜು 
ಅನೇಕ ತಾಮ್ರ ತಂತಿಗಳಿಂದ ರವಾನಿಸಬಹುದಾದ ದೂರವಾಣಿ ಸಂದೇಶ ಸಂಭಾಷಣೆಗಳ 
ಸುಮಾರು 10,000ಕ್ಕೂ ಹೆಚ್ಚು ಸಂಭಾಷಣೆಗಳನ್ನು ಏಕಕಾಲದಲ್ಲಿಯೇ ಕಳುಹಿಸ 
ಬಹುದೆಂದು ವ್ಯಕ್ತ ವಾಯಿತು. ಒಂದು ಜೊತೆ ತಾಮ್ರದ ತಂತಿಯ ಕೇಬಲ್‌ ಬಳಸಿ 
ಏಕಕಾಲದಲ್ಲಿ ಕೇವಲ 48 ದೂರವಾಣಿ ಸಂಭಾಷಣೆಗಳನ್ನು ಕಳುಹಿಸಬಹುದಾಗಿದ್ದಿತು. 
ಹಾಗೂ ಇದಕ್ಕೆ ಸ್ವಲ್ಪ ಭಾಗ ವಿದ್ಯುಚ್ಛಕ್ತಿಯನ್ನು ಒದಗಿಸಲೇಬೇಕಾಗಿದ್ದಿತು. 
ಜೊತೆಗೆ ಇಲ್ಲ ಹೀಸ ಬಹುದಾದ ವಿದ್ಯುಚ್ಛಕ್ತಿಯು ಹೆಚ್ಚು ತಾಮ್ರದ ತಂತುಗಳು 
ಸಂಧಿಸುವಲ್ಲಿ' ವಿದು ;ದಾಯಸ್ಥಾಂತ ಕ್ಷೇತ್ರ ವನ್ನು pe, ಸಂಕೇತಗಳ ಅಪಾರ್ಥ 
ಗಳನ್ನೋ ಇಲ್ಲವೇ ಕದ್ದು ಕೇಳುವ ಅವಕಾಕಕ್ಕೆ ಅಣಿಮಾಡುತ್ತಿದ್ದವು. ಅಲ್ಲದೆ 
rou ಮಿಂಚುಗಳಿದ್ದ ಸಮಯದಲ್ಲಿ ಪ್ರತ್ಯೇಕವಾಗಿ ಉಂಟಾದ ಆಯಸ್ಕಾಂತ 
ಕ್ಷೇತ್ರಗಳಿಂದ ಮತ್ತೊ ಡು ತಂತಿಯಲ್ಲಿ ರವಾನಿಸುವ ಇತರ ಸಂಭಾಷಣೆಗಳನ್ನು 
"ಕ್ರಾಸ್‌ ಬಾಕ್‌? ಸಂಭಾನ 1 ಕೇಳಬಹುದಾಗಿದ್ದಿ ತು, ತಾಮ್ರತಂತಿಯನ್ನು 
ಬಳಸಿದಾಗ ಇವುಗಳ ಪ್ರತಿ 1.5 ಕಿ.ಮಾಟರ್‌ನ “ಅಂತರದಲ್ಲಿ ಅವಶ್ಯ ಕವಾಗಿ 
ಪುನರುಚ್ಚ ರಣೆ ಗಾತ ಗಳ ಸಹಾಯದಿಂದ ಸಂಭಾಷಣೆಗಳ ಸಂಕೇತಗಳನ್ನು 
ವಿಸ್ತರಿಸುವುದು ಇಲ್ಲವೇ ಹೆಚ್ಚಿ ಸಬೇಕಾಗುತ್ತದೆ. ಆದರೆ ಇಂತಹ ಯಾವ ಅವಶ್ಯಕತೆ 
ಗಳು ಅಥವಾ ಬಾಧಕಗಳು ಈ ತಂತುಗಾಜಿನ ಬಳಕೆಯಿಂದ ಗೋಚರಿಸಲಿಲ್ಲ. 

ತಂತು ದ್ವಿಗ್ವಿಜ್ಞಾನ (ಫೈಬರ್‌ ಆಪ್ಟಿಕ್ಸ್‌)ದ ಕಾರ ಪ್ರವೃತ್ತಿಯು ಬೆಳಕಿನ 
ಹೆಚ್ಚಿನ ತರಂಗಾಂತರಗಳನ್ನು ಬಳೆಸಿಕೊಳ್ಳು ತ ತ್ತದೆ. 54 ರೆಡ್‌ ಭಾಗದಲ್ಲಿಯೂ 


ವೈದ್ಯಕೀಯ ಮತ್ತು ವಾರ್ತಾಪ್ರಸರಣೆ ಸಲಕರಣೆಗಳಲ್ಲಿ ತಂತುಗಾಜಿನ ಬಳಕೆ ೩೭ 


ಗೋಚರಿಸದಂತಹ ಬೆಳಕನ್ನೂ ಸಹ ಸೂಜಿಮೊನೆಯಷ್ಟು ಸಣ್ಣ ತಂತು ಗಾಜುವಿನ 
ಕೊನೆಯಲ್ಲಿ ಇಲ್ಲವೇ ಬೆಳಕನ್ನು ಹೊರಚೆಲ್ಲುವ ಡೈಯೋಡ್‌ಗಳ ಸಹಾಯದಿಂದಲೂ, 
ಅತಿಸೂಕ್ಷ್ಮ ಅರ್ಧವಾಹಿ ಲ್ಯಾಸರ್‌ ಮುಖಾಂತರ ಹೊರತರಬಲ್ಲದಾಗಿರುತ್ತದೆ. 
ಪ್ರತಿ ಸೆಕೆಂಡಿನಲ್ಲಿ ಅನೇಕ ಮಿಲಿರ್ಯ ಬಾರಿ ಹತ್ತಿ-ಆರಿಕೊಂಡು ಥಳಥಳಿಸುವ ಶಕ್ತಿ 
ಯಿಂದ ಬೆಳಕಿನ ತಂತಿಯನ್ನು ಈ ತಂತು ಗಾಜುಗಳು ಹೊರಸೂಸುವಾಗ ಪೋರ್ಟಾ 
ಗಳೆಂಬ, ಎಲೆಕರ್ಟ್ರ್ಯಗಳಿಗಿಂತಲೂ ಚಿಕ್ಕದಾದ ಹಾಗೂ ಭಾರವೇ ಇಲ್ಲದಿರುವ ಸೂಕ್ಷ್ಮ 
ಕಣಗಳನ್ನು ಹೊರಚೆಲ್ಲುತ್ತವೆ. ಹೀಗೆ ಬಿಡುಗಡೆಯಾದ ಪೋರ್ಟಾಗಳು ತಾಮ್ರ 
ತಂತುಗಳಿಂದ ಕಳುಹಿಸಬಹುದಾದ ವಾರ್ತೆಗಳ ಅನೇಕ ಪಟ್ಟು ಹೆಚ್ಚು ಸಂಭಾಷಣೆ 
ಗಳನ್ನು ಏಕಕಾಲದಲ್ಲಿ ಕಳುಹಿಸಬಲ್ಲವು. ಈ ವಿಧದಿಂದ ತಾಮ್ರ ತಂತುಗಳಲ್ಲಿ ಬಳಸಲೇ 
ಬೇಕಾಗಿರುವ ಪುನರುಚ್ಚರಣೆಗಳನ್ನು ಕಡಿಮೆಮಾಡಬಹುದು, ಕ್ರಾಸ್‌-ಟಾಕ್‌ಗಳ 
ಹಾವಳಿಯನ್ನು , ವಿದ್ಯುದಾಯಸ್ವಾಂತ ಕ್ಷೇತ್ರಗಳ ಉತ್ಪಾದನೆಗಳನ್ನು ಸಂಪೂರ್ಣ 
ನಿವಾರಿಸಿಕೊಳ್ಳ ಬಹುದಾಗಿದೆ. ವಿದ್ಯುದಾಯಸ್ವಾಂತ ಕ್ಸೇತ್ರಗಳಿಗಿಂತಲೂ, ಬೆಳಕಿನ 
ತರಂಗಗಳನ್ನು ಅತಿಶೀಘ್ರವಾಗಿಯೂ, ಸುಲಭವಾಗಿಯೂ ಮಾಡಬಹುದಾದುದರಿಂದ 
ಶಾಮ್ರತಂತುಗಳ ಬಳಕೆಯಲ್ಲಿನ ಅನಿವಾರ್ಯ ಪುನರುಶ್ವರಣೆಗಳನ್ನು ಸುಮಾರು 8-10 
ಕಿ.ಮೀಟರ್‌ಗಳವರೆಗೂ ಬೇಕಾಗುವುದಿಲ್ಲವೆಂದು ತಿಳಿದುಬರುತ್ತೆ. ಭಾರವಾದ, ಅತಿ 
ಬೆಲೆಯುಳ್ಳ ಅಪಾರ ಗಾತ್ರವುಳ್ಳ ಲೋಹದ ವಿದ್ಯುತ್‌ ಸಲಕರಣೆಗಳ ಅವಶ್ಯಕತೆಯೇ 
ಇರುವುದಿಲ್ಲ. ಮಿಗಿಲಾಗಿ ಈ ತಂತುಗಾಜು ವಾತಾವರಣದ ವ್ಯತ್ಯಾಸಗಳಿಂದ ತುಕ್ಕು 
ಹಿಡಿಯುವುದಿಲ್ಲ. 

' ಹೀಗೆ ಎಲ್ಲಾ ಅನುಕೂಲಗಳನ್ನು ಪಡೆದಿದ್ದರೂ, ತಂತುಗಾಜಿನ ಬಳಕೆಯು 
ಇನ್ನು ತನ್ನ ಮಿತಿಯಲ್ಲಿಯೇ ಇದೆ, ಏತಕ್ಕೆಂದರೆ ವಾರ್ತಾಪ್ರಸಾರಗಳಲ್ಲಿ ಬಳಸುವ 
ತಂತುಗಾಜುಗಳಲ್ಲಿ ಮಧ್ಯಂತರದ ಕೇಲು ಗುಂಡಿಗಳನ್ನಿ ಡಲಾಗುವುದಿಲ್ಲ. ಅಂದರೆ 
ಇವುಗಳ ಒಂದು ತುದಿಯಿಂದ ಮತ್ತೊಂದು ತುದಿಯವರೆಗೆ ಮಾತ್ರ ವಾರ್ತೆಗಳ 
ರವಾನೆಯು ಸಾಧ್ಯವಾಗಿದ್ದು, ಮಧ್ಯಂತರದಲ್ಲಿ ಸಂಪರ್ಕ ಕಲ್ಪಿಸಿ, ಇಲ್ಲವೇ ಅದರ 
ಗತಿಯನ್ನು ಬದಲಿಸಿ ಮರುದಿಕ್ಕೆನಲ್ಲಿ ರವಾನಿಸುವ ಅಳವಡಿಕೆ ಸಾಧ್ಯವಾಗಿಲ್ಲ. ಆದುದ 
ರಿಂದ ಈ ತಂತುಗಾಜಿನ ಕೇಬಲ್‌ಗಳನ್ನು ರೈಲ್‌ ಜಾಡು ಪಟ್ಟಿ ಗಳೊಡನೆ ಯಾವ 
ಕೀಲು ಗುಂಡಿಗಳನ್ನ್ಮೂ ಬಳಸದೆ ಉಪಯೋಗಿಸಬಹುದು. ತಾಮ್ರ ತಂತಿಗಳ 
ಬಳಕೆಯು ವಿದ್ಯುತ್‌ ನ ಸಂಪರ್ಕದಿಂದ ನಡೆಯುತ್ತಾದುದರಿಂದ ಇವುಗಳ ಮಧ್ಯಂತರ 
ದಲ್ಲಿ ಬೇಕಾಜಿಡೆ ಕೀಲುಗುಂಡಿಗಳನ್ನು ಬಳಸಿ ವಿವಿಧ ಭಾಗಗಳಲ್ಲಿ ವಾರ್ತಾ ಪ್ರಸಾರ 
ಮಾಡಬಹುದು, ದೂರವಾಣಿಯಲ್ಲಿನ ತಾಮ್ರದ ತಂತುಗಳಲ್ಲಿ ಎಲೆರ್ಕ್ರಾಗಳ ಚಲನೆ 
ಯಿಂದ ವೃದ್ಧಿಯಾದ ವಾರ್ತಪ್ರಸಾರಗಳು ಅರ್ಥವಾಹಕ ಲ್ಯಾಸರ್‌ ಇಲ್ಲವೇ 
ಡೈಯೋಡ"ಗಳ ಸಹಾಯದಿಂದ ಬೆಳಕಿನ ಸಂಕೇತಗಳಾಗಿ ಪರಿವರ್ತನೆಗೊಳಿಸುವುದು, 
ಈ ಬೆಳಕಿನ ಸಂಕೇತಗಳನ್ನು ತಂತುಗಾಜುವಿನ ಕೇಬಲ್‌ ಮೂಲಕ ನಿರ್ಧಿಷ್ಟ ಭಾಗಗಳಿಗೆ 


ತಿ ವಿಜ್ಞಾ ನ ಕರ್ಣಾಟಕ 


ನೇರವಾಗಿರವಾನಿಸುವುದು. ಮತ್ತೊಂದು ತುದಿಯಲ್ಲಿ ಈ ಬೆಳಕಿನ ಸಂಕೇಶಗಳನ್ನು 
ಬೆಳಕಿನ ಪತ್ತ್ವೇದಾರಿಗಳಿಂದ ವಿದ್ಯುತ್‌ ಸಂಕೇತಗಳಾಗಿ ಪುನರಾವರ್ತಿಸಿ ಕಳುಹಿಸಿದೆ 
ಸಂಭಾಷಣೆಗಳನ್ನು ಕೇಳಬಹುದು, ಈ ಕಾರ್ಯ ವನ್ನು ಪೋಟೋ ಡೈ ಯೋಡ್‌ ಎಂಬ 
ಮತ್ತೊಂದು ಸಲಕರಣೆಯಿಂದ ಈ ಅವಕ ಯ ಹುಚ್ಚು ಜಾತ ನಡೆಸಿ 
ಕೊಳ್ಳಬಹುದು. ಈ ಡೈಯೋಡ್‌'ಗಳೆಲ್ಲ ಪ್ರವಹಿಸುವ ಪೋಟಾ ೯ಗಳಿಂದಾಗಿ ಎಲೆಕ್ಟ್ರಾ 
ಗಳು ಹೊರಬಂದು ಮೊದಲಿನ ಸುದ್ದಿಯನ್ನು ಹೊರಗೆಡುವುತ್ತವೆ. ಇಂತಿದ್ದ ರೂ 
ಅಮೆರಿಕಾದಲ್ಲಿನ ದೂರವಾಣಿ ಕೇಂದ್ರ ಗಳು ತಮ್ಮ ವಿದ್ಯುತ್‌ ಸ ಸಂಪರ್ಕಿತ ಸದ್ಯ ಕ ಶಬ್ದ 
ಸಾಧನೆಗಳಿಂದ ತಂತುಗಾಜಿನ ಕೇಬಲ್‌ಗಳುಳ್ಳ' ಅಂಕಿತ ವ್ಯವಸ್ಥೆ ಗೆ (digital) 
ಪರಿವರ್ತಿಸುತ್ತಿದ್ದಾರೆ. ಈ ಅಂಕಿತ ವ್ಯವಸ್ಥೆ "ಯಲ್ಲಿ ಸುದ್ದಿ ಪ್ರಸಾರಗಳ ತರಂಗ. 
ಸಂಕೇತಗಳನ್ನು ಒಂದು ನಿರ್ಧಿಷ್ಟ ಶ್ರೇಣಿಯ “ಡ್‌ಢಳಿಸುತಿ. pe ಪ್ರಕಾಶ ಸ ಸ್ಪಂದನೆ 
ಗಳಾಗಿಯೋ ಇಲ್ಲವೇ RABE ಒಂದು ಮತ್ತು ಸೊನ್ನೆಗಳ ಸಂಕೇತವಾಗಿರುವ 
ಕಂಪ್ಯೂಟರ್‌ ಭಾಷೆಗೆ ಪರಿವರ್ತಿಸುತ್ತೂಕೆ. ಇವನ್ನು ' ಮತ್ತೊಂದು ಕೊನೆಯಲ್ಲಿ 
ಹಂದಿನಸುದ್ದಿ ತರಂಗಗಳಿಗೆ ಪರಿವರ್ತಿಸಿದಾಗ, ಅವು ಶಬ್ದ, ಇಲ್ಲವೇ ಸಂಖ್ಯೆ ಇಲ್ಲವೇ 
ಚಿತ್ರವಾಗಿ “ಹೊರಬರುತ್ತದೆ. ಇದರಿಂದ ವಿವಿಧ ಸುದ್ದಿ ಗಳನ್ನು ಬುತ್ರಿಸ ಒಂದೇ 
ಲ್‌ ನ ಸಹಾಯದಿಸಿದ ಏಕಕಾಲದಲ್ಲಿ ಯಾವ ಕ್ರಾಸ ೯ ಟಾಕ್‌ಗಳ Roden 
ನಿಖರವಾಗಿ ಸಾಗಿಸಬಹುದು, ಇಲ್ಲ ಬಳಸಬಹುದಾದ ತಂತುಗಾಜಿನ ಕೇಬಲ್‌ಗಳು 
ಅತ್ಯುತ್ತಮ ಪಾರದರ್ಶಕತ್ವವನ್ನು ಹಾಗೂ ಒಂದು ಕೂದಲೆಳೆಯಷ್ಟು ವ್ಯಾಸವನ್ನು 
ಹೊಂದಿದ್ದು ಅತಿ ಸ್ಪಷ್ಟ ತೆಯಿಂದ ತಮ್ಮ ಕೆಲಸವನ್ನು ನಿರ್ವಹಿಸಬಲ್ಪವು. ಇಲ್ಲಿ 
ಲೇಸರ್‌ "ಬಳ್ಳೆ . ತತ ಬಂಧದ ಬೆಳಕಿನ ತರಂಗಗಳನ್ನು ಈ ತಂತುಗಾಜಿನ 
ಮುಖಾಂತರ Bs Se! ಹತ್ತಿ-ಆರುವ ಸ್ಪಂದನಗಳಾಗಿ ಪರಿವರ್ತಿಸಿ, ಬೇಕಾದ 
ದೂರಗಳಿಗೆ ರವಾನಿಸಿ ಮರುವಾರ್ತೆಗಳಾಗಿ ಹೊರತರುವುದರಲ್ಲಿ ಪ್ರಮುಖವಾಗಿರುವುದು. 


ಇಂತಹ ಹಲವಾರು ಸಂಶೋಧನೆಗಳು ಜರ್ಪಾನಲ್ಲಿಯೂ ಅಮೆರಿಕಾದಲ್ಲಿಯೂ 
ಈಗ ಹೇರಳವಾಗಿ ನಡೆಯುತ್ತಿ ದ್ರು ಆಶಾದಾಯಕ ಪ್ರಗತಿಯನ್ನು ವಾರ್ಶಾ ಪ ಪ್ರಸಾರ 
ದಲ್ಲಿಯೂ ವೈದ್ಯಕೀಯ ಸಲಕರಣೆಗಳಲ್ಲಿಯೂ ಸಾಧಿಸಿದ್ದಾರೆ. ಅಮೆರಿಕಾದ 2005ಕ್ಕೂ 
ಹೆಚ್ಚು ಕಂಪನಿಗಳು ವಿಶ ವಿದ್ಯಾಲಯ ದ ಸಂಶೋಧಕರೂ 1976ರ ನಂತರ ಈ ನಿಟ್ಟ 
ನಲ್ಲಿ ಸುಮಾರು 400 ಮಿಲಿರ್ಯ ಡಾಲರುಗಳಷ್ಟು ಮೊತ ತ್ರವನ್ನು Sr 
ಬಳಕೆಯ ತಾಂತ್ರಿಕ ಸಂಶೋಧನೆ ಮತ್ತು ಅಭಿವೃದ್ಧಿ ick ಒದಗಿಸಿದ್ದಾರೆಂದರೆ ಇದರ 
ಪರಿಮಾಣ ಮತ್ತು ಉಪಯುಕ್ತ ಗಳ ಬಗೆಗಿನ '0ನಾಜಾದಿಜ ಈ ತಂತುಗಾಜಿನ 
ಬಳಕೆಯನ್ನು ದೂರವಾಣಿ ಸಲಕರಣೆಗಳಲ್ಲಿ ಕಾಂಪ್ಯೂಟರ್‌ ಹುಕ್‌ಅಪ್‌ಗಳಲ್ಲೂ, 
Bron ಕೇಂದ್ರದಲ್ಲಿಯೂ, ಮುದ್ರಿತ Hh ಯಥಾ ಪ್ರತಿಪ್ರಸಾರದ 
ತಾಂತ್ರಿಕತೆಗಳ ನಿಯಂತ್ರ ಣ ಹಾಗೂ ನಿರ್ದೇಶನಗಳಲ್ಲೂ ಹಡಗು ಸು ವಿಮಾ! 
ಗಳಲ್ಲಿನ ಪರಸ್ಪರ ಸಂಸರ್ಕ ಕಲ್ಪಿ ಸುವಲ್ಲಿಯೂ ಇನ್ನು ಮುಂತಾದುವುಗಳಲ್ಲದೆ, ಅಂತ್ಯ 


ವೈದ್ಯಕೀಯ ಮತ್ತು ವಾರ್ತಾಪ್ರಸರಣೆ ಸಲಕರಣೆಗಳಲ್ಲಿ ತಂತುಗಾಜಿನ ಬಳಕೆ ರ್ನ 


 ವರಿಯದ ವೈದ್ಯಕೀಯದ ನೂತನ ಸಲಕರಣೆಗಳಲ್ಲಿಯೂ ಯಥೇಶ್ವವಾಗಿ ಅಳವಡಿಸ 
ಬಹುದಾಗಿದೆ, ಈ ಕಾರ ಚಟುವಟಕೆಗಳಾಗಿ ಅನೇಕ ಬೆ ಸೋಟಿಯುಳ್ಳ ಸ್ಪರ್ಧಿಗಳು 
ಕೈಗಾರಿಕಾ ಕೇಂದ್ರ ಗಳ ದ್ಭೈ ಕ ಜು ನ 
ಗಾರಿಕಾ ಕೇಂ ೨ ಹ ವಿಸಿ ಅತ್ಯುತ್ಸಾಹದಿಂದ ಕಾರೊ ಸೀನು ಸಾಮ ಸಾಕಷ್ಟು 
9) 

ER ತಂತುಗಾಜನ್ನು ವಿವಿಧಗಾತ್ರ ಮತ್ತು ೫. 1... ಮ 
ಇವುಗಳ ಬಳಕೆಗೆ ಅತ್ಯಾವಶ್ಯಕವಾಗಿ ಬೇಕಾದ ಇತರ ವಸ್ತುಗಳನ್ನು ತಯಾರಿಸಲು 
ಮುಂದಾಗಿದ್ದಾರೆ. ಇನ್ನು ಎಂಟು ಹತ್ತು ವರ್ಷಗಳಲ್ಲಿ ಪ್ರಪಂಚದ ಎಲ್ಲಾ ಭಾಗ 
ಗಳಿಂದಲೂ, ಈ ತೆರನಾದ ಗಾಜಿನತಂತುಗಳಿಗಾಗಿ ಸುಮಾರು 1.6 ಬಿಲಿರ್ಯ ಡಾಲರು 


ಗಳ ವೆಚ್ಚದಷ್ಟು ಬೇಡಿಕೆ ಬರುವುದೆಂಬ ಒಂದು ಅಂದಾಜು ಈಗಾಗಲೇ ಸಿದ್ಧವಾಗಿದೆ. 


ತಾಂತ್ರಿಕ ಬಳಕೆ 


ಸದ್ಯದ ಪರಿಸ್ಥಿತಿ ಇಂತಿದ್ದರೂ, ತಂತು ಗಾಜಿನ ತಾಂತ್ರಿಕ ಬಳಕೆಗಳು ಇನ್ನೂ 
ಮಂದಗತಿಯಲ್ಲಿದೆ ಎನ್ನಬಹುದು. ಇದಕ್ಕೆ ಅತಿಮುಖ್ಯ ಕಾರಣವೆಂದರೆ, ಅಪೇಕ್ಷಿತ 
ಗುಣಗಳೆಲ್ಲವನ್ನು ಕೇಂದ್ರಿಕರಿಸಿ ತಯಾರಿಸಬಹುದಾದ ಸಾಧ್ಯತೆಗಳು ಇನ್ನು ಪರಿ 
ಪಕ್ತವಾಗಿಲ್ಲ. ಆದುದರಿಂದ ಇವುಗಳ ಬೆಲೆಯೂ ದುಬಾರಿ, ತಂತುಗಾಜುಗಳಿಂದ 
ಅನಪೇಕ್ಷಿತ ಗುಣಗಳಲ್ಲಿ ಪ್ರಧಾನವಾದದ್ದೆಂದರೆ ಅದುಸುಲಭವಾಗಿ ತುಂಡುತುಂಡಾಗು 
ವುದು. ಈ ಗುಣವು ಲೋಹೆತಂತುಗಳಲ್ಲಿರುವುದಕ್ಕಿಂತ ಹೆಚ್ಚಾಗಿರುವುದರಿಂದ ಈ 
ತಂತುಗಾಜುಗಳ ಬಳಕೆಯನ್ನು ತುಂಬಾ ಎಚ್ಚ ರದಿಂದಲೇ ನಡೆಸಬೇಕಾಗುತ್ತದೆ. ಈ 
ದೋಷ ನಿರ್ವಹಣೆಗೆ ಹೆಚ್ಚು ಕರ್ಷಕ ಶಕ್ತಿಯುಳ್ಳ ಗಾಜನ್ನು ಮಾತ್ರವೇ ಬಳಸ 
ಬೇಕಾಗುತ್ತದೆ, ಜೊತೆಗೆ ಈ ತಂತುಗಾಜುಗಳ ಹೊರಮೈಯನ್ನು ಸೂಕ್ಷ್ಮಪ್ಣಾಸ್ಟಿಕ್‌ 
ಕವಚಗಳಿಂದ ಸುತ್ತಿಸಿದಾಗ ತುಂಡರಿಸುವ ದೋಷವನ್ನು ಪರಿಣಾಮಕಾರಿಯಾಗಿ 
ತಹಬಂದಿಗೆ ತರುವ ಸಾಧ್ಯತೆಗಳನ್ನು ಕಂಡುಕೊಂಡಿರುವರು. ಈ ವಿಧವಾಗಿ 
ತಯಾರಿಸಿದ ತಂತುಗಾಜಿನ ಕೇಬಲ್‌ಗಳನ್ನು ಅತಿಸಣ್ಣದಾಗಿ ಸುರುಳಿಸುತ್ತಿದಾಗಲ್ಕೂ 
ಇಲ್ಲವೇ ಸಣ್ಣ ಗಂಟುಗಳನ್ನು ಹಾಕಿದಾಗಲೂ, ತನ್ನೊಳಗಿರುವ ತಂತುಗಾಜನ್ನು 
ತುಂಡರಿಸದಿರುವಷ್ಟು ದಾರ್ಡ್ಯವನ್ನು ಹೊಂದಿರುವುದೆಂದು ತಿಳಿದಿದೆ. ಇವು ಹೆಚ್ಚು 
ಬಾಳಿಕೆಯನ್ನು ಕೊಡಬಲ್ಲವು, ಈ ತಂತುಗಾಜುಗಳ ಮತ್ತೊಂದು ಅನಿವಾರ್ಯ 
ಗುಣವೆಂದರೆ, ತನ್ನ ಮೇಲೆ ಎರಚಿದ ಬೆಳಕನ್ನು ಹೀರಿ, ಅದನ್ನು ತನ್ನ ಲ್ಲಿಯೇ ಅತಿ 
ದೂರದವರೆಗೂ ಸಾಗಿಸುವ (ಕೊಂಡೊಯ್ಯುವ) ಸಾಮಥ್ಯ. ಈ ಗುಣಗಳನ್ನು 
. ಹೆಚ್ಚಾಗಿ ಪಡೆದಿರುವ ತಂತುಗಾಜುಗಳ ಕೇಬಲ್‌ಗಳನ್ನೇ ವೈಜ್ಯಕೀಯ ಸಲಕರಣೆಗಳಲ್ಲಿ 
AN ಅತಿಶುದ್ಧ ವಾದ ಗಾಜಿನ ಸಂಯುಕ್ತಗಳ ಬಳಕೆ ಮತ್ತು ಅವುಗಳ ನಿಖರ 
ಪ್ರಮಾಣಗಳು, uN ಖರತ್ವ, ತಣಿಸುವಾಗಿನ ಶೈತ್ಯ ಮತ್ತು ಕಾಲಮಿತಿ 
ತಸಿಯುವುಗಳನ್ನು "ಅತಿ ಎಚ್ಚ ನ ಕಾಯ್ದು ಕೊಂಡಾಗ ಮಾತ್ರ ಈ 
ಗುಣವನ್ನು ತಂತುಗಾಜುಗಳಲ್ಲಿ "' ವೃಡ್ಧಿ ಸಬಹುದು. ಪ್ರ ದಿಶೆಯಲ್ಲಿನ ಅಲ್ಪ 


೪೦ ವಿಜ್ಞಾನ ಕರ್ಣಾಟಕ 


ಮಾತ್ರ ಹೊಂದಿದ್ದರೆ ಸಾಲದು; ಅವು ಅತಿ ಶುದ್ಧವಾದ ಮತ್ತು ನಿಗದಿ ಪಡಿಸಿರುವ 
ಸಂಯುಕ್ತ ಗಳನು ಹೊಂದಿರಲೇಜೇಕಾಗಿರುತ್ತೆ, ಈ ನಿಯಮಗಳನ್ನೆಲ್ಲಾ ಪಾಲಿಸಿ 
ತಯಾರಿಸಿದ ತಂತುಗಾಜಿನ ಕೇಬಲ್‌ಗಳು ತಿಳಿಯಾಗಿಯೂ, ನಿಚ್ಚಳವಾಗಿಯ್ಕೂ 
ದೋಷ ರಹಿತ ಮಾತ್ರವಲ್ಲದೆ ಸಾಧಾರಣ ಗಾಜಿನ ಮುಂಖಾಂತರ ತೂರಿಬರುವ 
ಬೆಳಕಿನ ಸಾಮರ್ಥ್ಯವನ್ನು ಸುಮಾರು ಐದುನೂರು ಪಟ್ಟು ಹೆಚ್ಚಿ ಸಿಕೊಂಡಿರುವುದಾಗಿ 
ತಿಳಿದಿದೆ. ಇಂತಹ ತಂತುಗಾಜಿನ ಕೇಬಲ್‌ ಮುಂಖಾತರ ಸುಮಾರು 10,000 
ಮಾಟರ್‌ ದೂರ ಪ್ರವಹಿಸಿದನಂತರವೂ, ಆಬೆಳಕಿನ ತೀವ್ರತೆಯನ್ನು ಅರ್ಥಕ್ಕಿಂತ 
ಹೆಚ್ಚು ಭಾಗವನ್ನು ಹೊಂದಿರುತ್ತದೆ. ಇದರ ಜೊತೆಗೆ ಅರ್ಧವಾಹಕಲೇಸರ್‌ಗಳ 
ಬಳಕೆಯು ವಾರ್ತಾಪ್ರಸಾರ ಮತ್ತು ವೈದ್ಯಕೀಯ ಸಲಕರಣೆ ಮತ್ತು ಚಿಕಿತ್ಸೆಗಳಲ್ಲಿ 
ಮಹದುಪಕಾರಿಯಾಗಿದೆ. ಹೀಲಿಯಂ ಮತ್ತು ನಿರ್ಯಾ ಅನಿಲಗಳನ್ನು ಒಂದು 
ತಂತುಗಾಜಿನ ಕೊಳನೆಯಲ್ಲಿರಿಸಿ ತಯಾರಿಸಿದ ಒಂದು ವಿಧದ ಅರ್ಧವಾಹಕ ಲೇಸರ್‌ 
ಕೇವಲ 0.1:0.3 ಮಿ.ಮಿ. ಗಾತ್ರವಿದ್ದು ವಾರ್ತಾ ಪ್ರಸಾರದಲ್ಲಿಯೂ ಮತ್ತು 
ಹಲವಾರು ಎಲೆಕ್ಟ್ರಾನಿಕ್ಸ್‌ ಸಲಕರಣೆಯ ಬಳಕೆಯಲ್ಲಿ ಆತ್ಯುತ್ತಮ ಸಾಧನವಾಗ 
ಬಲ್ಲದ್ದಾಗಿದೆ. 

ಇಂತಹ ಅನೇಕ ಗುಣಗಳನ್ನು ಹೊಂದಿರುವ, ಅತಿನವಿರಾದ ತಂತುಗಾಜಿನ 
ತಯಾರಿಕೆಯು ಅತಿವೆಚ್ಚದಿಂದಲೇ ಸಾಧ್ಯವಲ್ಲವೇ 9 ಆದುದರಿಂದ ವಿವಿಧ ಸೂಕ್ಷ್ಮ 
ಗಾತ್ರದ ತಂತುಗಾಜಿನ ಉತ್ಪಾದನೆಗಳು ಕೈಗಾರಿಕೋದ್ಯಮಿಗಳ ಬೇಡಿಕೆಯ ಪ್ರಮಾಣ 
ವನ್ನು ಸರಿದೊಗಿಸುತ್ತಿಲ್ಲ, ಇವುಗಳ ಉತ್ಪಾದಕರು ಹಾಗೂ ತತ್ಸಂಬಂಧದ ಸಂಘಗಳ 
ಹೆಲವಾರು ಮಿಲಿಯನ್‌ ಡಾಲರುಗಳನ್ನು ನಿಯೋಜಿಸಿ ತಂತುಗಾಜನ್ನು ಉತ್ಪಾದಿಸು 
ತ್ತಿದ್ದರೂ, ಈ ಪ್ರಮಾಣವು ಕೇವಲ ಪ್ರಯೋಗಾರ್ಥವಾಗಿ ಬಳಸುವುದಕ್ಕೆ ವಿನಿಯೋಗ 
ವಾಗುತ್ತಿದೆಯೇವಿನಃ ಕ್ಷೆ ಗಾರಿಕೋದ್ಯಮಿಗಳಿಗೆ ಬೇಕಾದ ಪ್ರಮಾಣದಲ್ಲಿ ಒದಗಿಸ 
ಲಾಗುತ್ತಿಲ್ಲ. ಆದುದರಿಂದ ಅತಿಸರಳವಾದ ಒಂದು ಮಿಸಾಟರ್‌ ತಂತುಗಾಜಿನು 
ಕೇಬಲ್‌ ಬೆಲೆಯು ಒಂದು ಡಾಲರ್‌ ಆದರೆ, ಅದೇ ಕ್ರಿಯೆಯನ್ನು ನಡೆಸಲು 
ಉಪಯೋಗಿಸಬಹುದಾದ ತಾಮ್ರದ ಇಲ್ಲವೇ ಇತರ ಲೋಹಗಳ ತಂತುವಿಗೆ 
ಸುಮಾರು ಮೂವತ್ತು ಸೆಂಟ್ಸ್‌ ಗಳಾಗಬಹುದು. ನಾನಾವಿಧ ಪ್ಲಾಸ್ಟಿಕ್‌ ಕವಚವುಳ್ಳ 
ಒಂದು ಮಾಟರ್‌ ತಂತುಗಾಜಿನ ಬೆಲೆಯು ಎರಡರಿಂದ ಹತ್ತು ಡಾಲರ್‌ವಕೆಗೂ 
ಆಗಬಹುದು. ಈ ಕಾರಣದಿಂದಲೂ ಈ ತಂತುಗಾಜಿನ ತಾಂತ್ರಿಕ ಬೆಳವಣಿಗೆಯು 
ಕುಂಠಿತವಾಗಿದೆ ಎನ್ನಬಹುದು, ಸಂಶೋಧಕರ, ಕೈಗಾರಿಕೋಧ್ಯಮಿಗಳ, ಉತ್ಪಾದಕರ 
ಸತತ ಶ್ರಮಗಳು ಇನ್ನೂ ಉತ್ತೇಜನ ಕಾರಿಯಾಗಿಯೇ ನಡೆಯುತ್ತಿರುವುದರಿಂದ ಈಗ 
ಎದುರಿಸುತ್ತಿರುವ ಹಲವಾರು ದೋಷಗಳನ್ನು ಸಕಾರಣಗಳಿಂದ ನಿವಾರಿಸಿಕೊಂಡು ಈ 


ದೋಷಗಳೂ ಸಹ ನಿರೀಕ್ಷಿಸಿದ ಗುಣವನ್ನು ಯಾವ ಸಂದರ್ಭದಲ್ಲಿಯೂ ಕೊಡಲಾರವು ' 
ಅಂದರೆ ತಂತುಗಾಜಿನ ತಯಾರಿಕೆಯು ಕೇವಲ ಸೂಕ್ಷ್ಮಗಾತ್ರ ಮತ್ತು ದಾಢಣ್ಯವನ್ನು ' 


ವೈದ್ಯಕೀಯ ಮತ್ತು ವಾರ್ತಾಸ್ರಸರಣೆ ಸಲಕರಣೆಗಳಲ್ಲಿ ತಂತುಗಾಜಿನ ಬಳಕೆ ೪೧ 


ತಂತುಗಾಜಿನ ಬಳಕೆಯನ್ನು ವೃ ದ್ಧಿ ಸುವಲ್ಲಿ ಯಶಸ್ಸುಗಳಿಸುತ್ತಾರೆಂಬ ಸೂಚನೆಗಳಿವೆ, 
ತಿಗ ತಾಮ್ರದ ತಂತುಗಳನ್ನು. ಬಳಸಿ ನಡೆಸುವ. ಹಲವಾರು ವಾರ್ತಾಪ ಸಾರದ 
(ಲಕರಣೆಗಳನ್ನೆಲ್ಲಾ ತಂತುಗಾಜಿನ ಕೇಬಲ್‌ಗಳಿಂದ ಅಳವಡಿಸಿ, ಇಂದಿನ ಸೆ ಸಟ 
ಉತ್ತಮ ಸೇವೆಪಡೆಯುವ ಸಾಧ್ಯತೆಗಳು ಅತಿ ಶ್ರೀಫೆ ವಾಗಿಯೇ ಬರಬಹುದೆಂಬ 
ಭರವಸೆ ಹೊಂದಿದ್ದಾರೆ, ಆ ಕಾಲವೂ ರ್ಟ ತವಾಗಲೆಂದೂ ಬಯಸಬಹುದಲ್ಲವೇ? 


ವೈದ್ಯ ಕೀಯ ಸಲಕರಣೆಗಳು 

ಪೈಬರ್‌ ಆಪಿಕ್ಸ್‌ (ತಂತು ದೃಗ್ವಿಜ್ಞಾನ) ಎಂಬ ಹೊಸ ಸಂಶೋಧನ 
ವಿಭಾಗವು ಅನೇಕ ವೈದ್ಯಕೀಯ ಸ ಸಲಕರಣೆಗಳ ಗತಿಯನ್ನೇ ಬದಲಾಯಿಸುವ ಸಾಧ್ಯತೆ 
ಗಳನ್ನು ಸೂಚಿಸುತ್ತಿ ದೆ. ಹಿಂದಿನ ಹತ್ತಾರು ವರ್ಷಗಳ ಸಶ್ರಮದಿಂದ ಅತಿಸರಳವಾದರೂ 
ಅತ್ಯುತ್ತಮ ಫಲಿತಾಂಶಗಳನ್ನು ಸುಲಭವಾಗಿ ಪಡೆಯುವ ಸಾಧನೆಗಳನ್ನು ಒದಗಿಸುತ್ತಿದೆ 
ವ್ರ ತಿಯ ಸಂಶೋಧನ ಹೋಗಾ, ಅಮೆರಿಕಾದ ರ್‌ ಮಿನಿಸೊಟಾದಲ್ಲಿನ 
ಮೇಯೋಕ್ಲಿನಿಕ್‌ ನಲ್ಲಿ Fy pede ತಜ್ಞರ ವಿಭಾಗದ ಸಹಾಯಕ ನಿರ್ದೇಶಕ 
ರಾದ ಡೇವಿಡ್‌. ಎಸ್‌. ಸ್ಯಾನ್‌ ಡರ್‌ಸನ ನ್‌ ಎಂಬುವರು, ಸೈಬರ್‌ ಆಫ್ಸಿಕ್ಸ್‌ನ 
ಸಂಶೋಧನೆಗಳಾಧಾರಿತ ರಚಿಸಿರುವ ವೈದ್ಯಕೀಯ ಸಲಕರಣೆಗಳು ಪ್ರಾಣಿಗಳ ಹಾಗೂ 
ಮಾನವನ ಶರೀರದಲ್ಲಿನ ಅತ್ಯ ೦ತ ಒಳೆಭಾಗದಲ್ರಿರೆಬಹುದಾದ ಕ್ಷ-ಕಿರಣಗಳ 
ಸಂಶೋಧನೆಗಳಿಂದಲೂ, ಇಲ್ಲವೇ ಇವುಗಳ ವಿಶ್ಲೆ *ಷಣೆಗಳಿಂದಲೂ ನುಣುಚಿಕೊಳ್ಳ 
ಬಹುದಾದ ವ್ರಣರೋಗ, ಅರ್ಬುದರೋ ಗ ಈ ಮುಂತಾದ ಮಾರಕ ರೋಗಗಳನ್ನು 
ತಿಸುಲಭಾಗಿಯೂ, ನಿಖರವಾಗಿಯೂ ಗುರುತಿಸಬಹುದಾಗಿದೆ. ಅಲ್ಲದೆ ಅತಿ ಶ್ರಮ 
ದಾಯಕವೂ, ಮಹಾವಿಸತ್ತುಗಳಿಂದಲೂ, ಕುತೂಹಲ ಮತ್ತು UE 
ಶಸ್ತ್ರ ಚಿಕಿತ್ಸೆಯಿಂದ ಮಾತ್ರ ವೇ ನಿವಾರಿಸಬಹುದಾದ ರೋಗಗಳನ್ನು ಸರಳವಾಗಿ, 
ಕಾವ ಅಹಿತಿಲ್ದಕೆ ಗುರುತಿಸಬಹುದೆನ್ನುವರು. ಈ ಸಲಕರಣೆಗಳು ಶರೀರದಲ್ಲಿನ 
ಯಾವ ಭಾಗವನ್ನಾಗಲೀಕ್ಷಣಿಕ ಪ್ರ ಕಾಶಕಗಳಿಗೆ ಒಡ್ಡಿ, ಅಭಾಗಗಳನ್ನು ಪ್ರತಿ ಛಾಯೆ 
ಗಳನ್ನು ಪ್ರಕಾಶನ ಚಿತ್ರಗಳಾಗಿಯೂ ಇಲ್ಲವೇ ದೂರದರ್ಶಕದ ಹೂ ಒಸರದೆಗಳ 
ಮೇಲೆ ಈ ಛಾಯೆಯನ್ನು ಬೀಳಿಸಿ, ಸಹವೈದ್ಯ ಕೊಡನೆ ಪರಿಸ್ಥಿತಿಗಳನ್ನು pl: 
ಸೂಕ್ತ ತೀರ್ಮಾನ ತೆಗೆದುಕೊಳ್ಳ ಲು sie ವೆ. 
ಇಂತಹ ಹಲವಾರು “ಂಕರಣೆಗಳಲ್ಲ ಸಣ್ಣ ಸಣ್ಣ ಕಂತುಗಳಾಗಿ 
ಈ ಪ್ರತ್ಯೇಕಿಸ ಸಲ್ಪಟ್ಟಿರುವ ಎರಡು ಅಥವಾ ಮೂರು ತಂತುಗಾಜಿನ ಶಿಂಬೆಗಳನ್ನು ಒಂದು 

ಸಣ್ಣ ಕೊಳವೆಯಲ್ಲಿ ಸೇರಿಸಿರುವರು. ಹೊರಗಿನಿಂದಲೇ ಪ್ರಕಾಶಿತ ಬೆಳಕನ್ನು ಈ 

ತಂತುಗಾಜಿನ ಶಿಂಬೆಯ ಮುಖಾಂತರ ಒಳಸಾಗಿಸಬಹುದು. ಈ ಸಣ್ಣ ಕೊಳವೆಯಲ್ಲೇ 
ಇರಿಸಿರುವ ಟೊಳ್ಳಾದ ಭಾಗವನ್ನು ಇದು ಪ್ರಕಾಶಿಸುತ್ತದೆ. ಈ ಪ ರ್ರಕಾಶಿತ ಬೆಳಕನ್ನು 
ಹಿಮ್ಮುರಳಿಸಲು ಅನುಕೂಲವಾದ ಇದೇ “ತರಹದ ancl ಮತ್ತೊಂದು 


3 


ಜ್ಜ ವಿಜ್ಞಾನ ಕರ್ಣಾಟಕ 


ಕೇಬಲ್‌, ಹಾಗೂ ನಿರ್ಧಿಷ್ಟ ಭಾಗ ಕೋಶಗಳನ್ನು ಹೆರತೆಗೆಯಬಹುದಾದ ಬ್ರಷನ್ನೂ 
ಅವುಗಳ ಛಾಯ ಚಿತ್ರಗಳನ್ನು ಹೊರಸೂಸುವ ಪೋಟೋಕ್ಯಾಮರಗಳನ್ನು ಈ ಸಣ್ಣ 
ಕೊಳವೆಯಲ್ಲಿ ಜೋಡಿಸಿರುತ್ತಾರೆ. ಇಂತಹ ಸಲಕರಣೆಯು ವಿದ್ಯುದ್ವಾಹಕದ ಕೇಬಲ್‌ನ 
ಗಾತ್ರಕ್ಕಿಂತಲೂ ಸ್ವಲ್ಪ ದೊಡ್ಡದಿರಬಹುದು. ಇದನ್ನು ರೋಗಿಯ ಬಾಯಿ, ಮೂಗು, 
ಗುದದ್ವಾರದ ಮುಖಾಂತರ ಶರೀರದ ಒಳಭಾಗಕ್ಕೆ ನಿಧಾನವಾಗಿ ಸರಿಸಬಹುದ್ದು 
ಬೇಕಾದ ಭಾಗದಲ್ಲಿ ಇದರ ಒಂದ ಕೊನೆಯನ್ನು ನಿಲ್ಲಿಸಿ, ಆ ಭಾಗವನ್ನು ಹೊರಬೆಳಕಿ 
ನಿಂದ ಪ್ರಕಾಶಗೊಳಿಸಿ, ಅಲ್ಲಿನ ಪ್ರತಿ ಅಂಗ ಭಾಗಗಳನ್ನು ಪರಿಶೀಲಿಸಬಹುದಾಗಿದೆ. 
ಕೆಲವು ಸಂದರ್ಭಗಳಲ್ಲಿ ಆ ಭಾಗದ ಅಂಗಾಂಶ ಮಾದರಿಯನ್ನು ಸೂಕ್ತ ಸೂಕ್ಷ್ಮವಾದ 
ಕೊಳವೆಯನ್ನು ಬಳಸಿ ಹೊರತೆಗೆಯಬಹುದು. ಇಲ್ಲವೇ ಈ ತಂತುಗಾಜನ್ನು 
ಆವರಿಸಿರುವ ಒಳಪೊರೆಯಲ್ಲಿಯೇ ಅಂಗಾಂಶಮಾದರಿಯನ್ನು ತೆಗೆಯುವ ಸಲಕರಣೆ 
ಯನ್ನು ಜೋಡಿಸಿ ಪಡೆಯಬಹುದು. ಇಂತಹ ವಿವಿಧ ಅತ್ಯಾಧುನಿಕ ವೈದ್ಯಕೀಯ 
ಸಲಕರಣೆಗಳಿಂದ ಫಿತ್ತಕೋಶಗಳಲ್ಲಿವ ದ್ಧಿಸಬಹುದಾದ ನಿಶ್ತಾಶ್ಮರಿಯನ್ನು ಗುರುತಿಸುವ 
ಇಲ್ಲವೇ ಅದನ್ನು ತೆಗೆಯುವುದಕ್ಕೂ ಸಾಧ್ಯವಾಗುತ್ತಿದೆ. ಇದರ ಜೊತೆಗೆ ಶರೀರದಲ್ಲಿ 
ಬೇಕಾದ ಅಂತರ ಭಾಗಗಳ ಛಾಯೆಯನ್ನು ಪಡೆಯಬಹುದಾದ ಸಲಕರಣೆಗಳೂ ಇವೆ. 

ಇಂತಹ ವಿಶಿಷ್ಟ ಸಾಧನೆಗಳ ಹಲವೇ ಭಾಗಗಳನ್ನು ಹೊಂದಿದ್ದ ಪ್ರಪ್ರಥಮ: 
ಸಲಕರಣೆಯು 1958 ರಲ್ಲಿ ವಿರ್ಸ್ಟಾಸಿನ್‌ ವಿಶ್ವವಿದ್ಯಾಲಯದ ಬ್ಯಾಸಿಲ್‌ ಐ. ಹಿತೋ. 
ವ್ಹಿಜ್‌, ಎಂಬೊಬ್ಬ ಸಂಶೋಧಕರಿಂದ ಒಬ್ಬ ರೋಗಿಯಲ್ಲಿನ ತೀರ್ವತರದ ಅಲ್ಸರ್‌ ನ್ನು 
ಅಂದಾಜಿಸಿ, ಅದನ್ನು ಪತ್ತೆಹಚ್ಚಲು ಉಪಯೋಗಿಸಿ ವಿಜಯಗಳಿಸಿದರು. ಇಂತಹ. 
ಮತ್ತು ಇನ್ನೂ ಉತ್ತಮ ಅಳವಡಿಕೆಯುಳ್ಳೆ ವಿವಿಧ ವೈದ್ಯಕೀಯ ಉಪಕರಣಗಳು 
1960ರ ಸುಮಾರಿಗೆ ಬಳಕೆಗೆ ಬಂದವು ಹಾಗೂ ಮಾರುಕಟ್ಟಿ ಗಳಲ್ಲಿ ದೊರೆಯುವಂತಾ' 
ದವು, ಅಂತದರ್ಶಕಗಳೆಂಬ ಹೆಸರಿನ ವೈದ್ಯಕೀಯ ಸಲಕರಣೆಯು ಈ ವೇಳೆಗಾಗಲೇ 
ಬಳಕೆಗೆ ಬಂದಿದ್ದಿತಾದರೂ ಅಡರಲ್ಲಿನ ತಾಂತ್ರಿಕ ಅಳವಡಿಕೆ ಮತ್ತು ಕ್ರಿಯೆಗಳು 
ಸಮರ್ಪಕವಾಗಿರಲಿಲ್ಲ. ಈ ಶಾಂತ್ರಿಕದೋಷಗಳ ನಿವಾರಣೆಗಾಗಿ ಸೆಣಗಾಡುತ್ತಿದ್ದ 
ಆಗಿನ ವಿಜ್ಞಾನಿಗಳಿಗೆ ಈ ತಂತುಗಾಜಿನ ಬಳಕೆಯು ಒಂದು ವರ ಪ್ರಸಾದವೇ ಆಗ 
ತೊಡಗಿತು. ಅಂತೆಯೇ ಅವುಗಳನ್ನು ಈ ಸಲಕರಣೆಯಲ್ಲಿ ತಕ್ಕ ಜಾಣ್ಮೆಯಿಂದ 
ಅಳವಡಿಸಿ ಅವುಗಳನ್ನು ಪೂರ್ಣ ವಿಶ್ವಾಸಜೊಡನೆ ಬಳಸುತ್ತಿರುವರು. ಅಮೆರಿಕಾದಲ್ಲಿ 
ಇಂದು ವರ್ಷಕ್ಕೆ ಸರಾಸರಿ ಹತ್ತು ಮಿಲಿಯನ್‌ ಕೋಗಿಗಳು ಈ ತಂತುಗಾಜಿನಿಂದಾದ 
ವೈದ್ಯಕೀಯ ಸಲಕರಣೆಗಳ ಪ್ರಯೋಜನವನ್ನು ಪಡೆಯುತ್ತಿರುವರೆಂದು ಅಂದಾಜಿಸ 
ಲಾಗಿದೆ. ವಾಹಿಂಗ್‌ರ್ಟ ಡಿ.ಸಿ. ಯಲ್ಲಿನ ಗರ್ಭಶಾಸ್ತ್ರಜ್ಞರಾದ ರ್ಜಾ ಮಕ್ಲೊ 
ಎಂಬುವರು " ಈ ತೆರನಾದ ವೈದ್ಯಕೀಯ ಉಪಕರಣಗಳು ನವಚೈತನ್ಯವನ್ನುಂಟು 
ಮಾಡುವ ಉತ್ಕೃಷ್ಟ ಸಾಧನಗಳು” ಎನ್ನುವರು. ಕಾರಣ, ಈ ಸಲಕರಣೆಗಳು ಕೇವಲ 
ಕೋಗವೇನೆಂದು ತಿಳಿಯಲು ಮಾತ್ರವೇ ಅಪಾರ ಅಪಾಯಕರೆ, ಶ್ರಮ ಮತ್ತು ಖರ್ಚಿ 


ವೈದ್ಯಕೀಯ ಮತ್ತು ವಾರ್ತಾಪ್ರಸರಣೆ ಸಲಕರಣೆಗಳಲ್ಲಿ ತಂತುಗಾಜಿನ ಬಳಕೆ ೪೩ 


ನಿಂದಾಗಬೇಕಾದ ಸನ್ನಿವೇಶಗಳನ್ನು ದೂರುಮಾಡುತ್ತಿರುವ ಸಂಜೀವಿನಿಗಳೆಂದರೂ 
ಆಶ್ಚರ್ಯವಲ್ಲ! ಜೊತೆಗೆ ಈ ಸಲಕರಣೆಗಳು ಬಹಳ ಸರಳವಾಗಿದ್ದು ಉಪಯೋಗಿಸುವಾಗ 
ಯಾವ ಅಪಾಯಗಳಿಗೂ ಸಿಲುಕಿಸದಂತೆ ಬೇಕಾದ ಫಲಿತಾಂಶಗಳನ್ನು ಕೊಡಬಲ್ಲವು 
ಗಳಾಗಿವೆ. ಇವುಗಳನ್ನು ಮೊದಲಲ್ಲಿ ಶ್ವಾ ಸಕೋಶಗಳಲ್ಲಿರಬಹುದಾದೆ ಅರ್ಬುದ 
ರೋಗವನ್ನು ಗುರುತಿಸಲು, ರಕ Th ಗಾಯಗಳ ಮೇಲೆ ಸೊರೆಹಾಕ 
[ಗಿರುವ ಭಾಗಗಳನ್ನು ಗುರುತಿಸಲು, ಆ ರೋಗಗಳ ಪಾ ತ್ರರಂಭಾವಸ್ಥೆ ಯಲ್ಲಿ ಬೆಳೆಯ 
ಬಹುದಾದ ಕೋಶ ಗಳನ್ನು ಗುರುತಿಸಿ ಹೊರತೆಗೆಯಲು ಬಳಸ WE 

ಪ್ರಾರಂಭದಲ್ಲಿನ ESN ತಂತುಗಾಜಿನ ಕೇಬಲ" ಬಳಸಿ ತಯಾರಿ 
ಸಿದ ಮಾದರಿಯಂತಿದ್ದರೂ, ತಂತುಗಾಜಿನ ಸಲಕರಣೆಗಳು ಸುಲಭವಾಗಿ ಬಾಗಿ ಬಳುಕು 
ವಂತಿರಲಿಲ್ಲ. ಕಾರಣ ಅವನ್ನು ಲೋಹ ಮತ್ತು ಅದರ ತಂತುಗಳಿಂದ ತಯಾರಿಸಿದ್ದರು. 
ಇದರಲ್ಲಿ ಬೇಕಾದ ಭಾಗಗಳನ್ನು ಇಲ್ಲವೇ ಅಂತರದಲ್ಲಿನ ಅಂಗಾಂಗಗಳನ್ನು ವೀಕ್ಷಿಸಿ 
ಪರೀಕ್ಷಿಸಲು ಗಾಜಿನ ಸಣ್ಣ ವಿದ್ಯುತ್‌ಬಲ್ಟುಗಳನ್ನು ಬಳಸುತ್ತಿದ್ದರು. ಇಂತಹ 
ಸಲಕರಣೆಯನ್ನು ಶರೀರದೊಳಗೆ ಸೇರಿಸುವುದು ಕಠಿಣವಾಗಿತ್ತು. ಅಲ್ಲದೆ ರೋಗಿ 
ಗಳನ್ನು ಪರೀಕ್ಷಿಸುವ ಸಮಯದಲ್ಲಿ ಶರೀರದಲ್ಲುಂಬಾಗಬಹುದಾದ ಶಾಖ ಮತು 
ಒತ್ತಡಗಳ ವ್ಯತ್ಯಾಸದಿಂದ ಅದು ಸ್ಫೋಟಗೊಂಡು ಇಲ್ಲವೇ ಅಲ್ಲಿಯೇ ಸುಟ್ಟು ಹೋಗು 
ತ್ತಿದ್ದವು. ಇಂತಹ ಅಪಾಯಕಾರಿ ಪರೀಕ್ಬೆಗಳಿಂದ ವಿಮುಕ್ತಿ ಪಡೆಯಲು ಈ 
ಸಲಕರಣೆಗಳಲ್ಲಿನ ಲೋಹದ ತಂತುಗಳು ಹಾಗೂ ನಿಯತ ವಿದ್ಯುತ್‌ ಪ್ರ ರ್ರವಾಹಗಳಿಗೆ 
ಬದಲಾಗಿ ದೃ ಗಿವಿಜ್ಞಾ ನದ ತಂತುಗಾಜನ್ನು ಬಳಸಿ ಬೇಕಾದ ಭಾಗಗಳನ್ನು ಪ್ರಕಾಶನ 
Ro ಪರೀಕ್ಷಿಸಲು, ಅವುಗಳ ಛಾಯಾಚಿತ್ರ ತೆಗೆಯಲು ಇಲ್ಲವೇ ಅಲ್ಲಿನ 
ಅಂಗಾಂಶ ಮಾದರಿಗಳನ ಸಿ ತೆಗೆಯಲು ಉಸಯೋಗಿಸುವರು, ಈ ತಂತುಗಾಜುಗಳು 
ಪರೀಕ್ಪಾರ್ಥವಾಗಿ pe ಸರಿಸಿದಾಗ, ಇವು ಯಾವ ಶಾಖ ಬದಲಾವಣೆ 
ಯನ್ನು ಹೊಂದದೇ ಹಾಗೂ ಹೆಚ್ಚು ಶಾಖವನ್ನು ಉತ್ಪಾದಿಸದೇ ಬೇಕಾದ ಅಂಗಭಾಗ 
ಗಳನ್ನು ಪ ರ್ರಕಾಶಗೊಳಿಸುವುದು ಮಾತ್ರ ವಲ್ಲದೆ ಆ ಭಾಗಗಳನ್ನು ದೊಡ್ಡದಾಗಿ ಕಾಣು 
a ಮಾಡಬಲ್ಲವು, ಈ ಕಾರ್ಯಕ್ಕೆ ಈ ತುಜಾ 1 ಊಉ್ಪ ಶರೀರದ ಹೊರಗಡೆ 
ಯಿಂದ ಪ್ರಕಾಶಿತ ಬೆಳಕನ್ನು ಹೀರಿಕೊಂಡು ಅದನ್ನು ಉದ್ದೆ ೇಶಿತ ಭಾಗದವರೆಗೆ ಸಾಗಿಸಿ 
4 ಭಾಸನನ್ನು ಪ್ರಕಾಶಗೊಳಿಸುವ ಸೌಲಭ್ಯ ಹಾಗು ಈ ಎಲ್ಲಾ ಕ್ರಿಯೆಗಳನ್ನು 
ಶರೀರದಿಂದ ಹಿಮ್ಮರಳಿಸಿ ಅವುಗಳ ಛಾಯ ಚಿತ್ರಗಳನ್ನು ಕೊಡುವ ಸಾಧ್ಯ ತೆಗಳನ್ನು 
ಹೊಂದಿ ವೈದ್ಯಕೀ ಯದಲ್ಲಿ ತುಂಬಾ ಉಪಕಾರವೀಯುವ ಸಾಧನಗಳಾಗಿವೆ. 


ಡಾ! ಮರ್ಲೊ ಎಂಬುವರು " ಗರ್ಭಾಂಗ ದರ್ಶಿನಿ” ಎಂಬ ಒಂದು ಸಲಕರಣೆ 
ಯನ್ನು ಅಳವಡಿಸಿ ಈಗ ಬಳಸುತ್ತಿರುವರು. ಈ ಸಲಕರಣೆಯಿಂದ ಗರ್ಭವತಿಯ 
ರಲ್ಲಿರುವ ಬ್ರೂ ಇದ ಇಲ್ಲವೇ ಜೀವಂತ ಬ್ರೂ ಣದ ಚರೈ ಯನ್ನು ಇವರ ಮರ್ಮಸ್ಕಾ ನದ 
ಸ್ವಲ್ಪ ಒಳಭಾಗದಲ್ಲಿರಿಸಿ ಹೊರಗಡೆಯಿಂದಲೇ ವೀಕ್ಷಿಸಬಹುದಾಗಿದೆ. ಅಂತೆಯೆ! ದ್ರ 


೪4 ವಿಜ್ಞಾ ನ ಕರ್ಣಾಟಕ 


ಸಾಧನವು ಗರ್ಭಧರಿಸಿದಾಗ ಅಥವಾ ಇತರೇ ಸಮಯಗಳಲ್ಲುಂಟಾಗಬಹುದಾದ 
ಅನೇಕಾನೇಕ ಗರ್ಭದೋಷ, ತತ್ಪ ಬಂಧದ ರೋಗಗಳನ್ನು ಅತಿಸುಲಭವಾಗಿ ವೀಕ್ಷಿಸಿ 
ಪರೀಕ್ಷಿಸ ಬಹುದಾದ ಒಂದು ಉತ್ಕೃಷ್ಟ ಸಾಧನವಾಗಿದೆ. ಹಾಗೆಯೇ ಲ್ಯಾಪ್ರೋ 
ಸ್ಫೋಪ್‌ ಎಂಬ ಮತ್ತೊ ದು ಸಾಧನವನ್ನು ಇದೇ ತಂತುಗಾಜನ್ನು ಬಳೆಸಿ ತಯಾರಿಸ 
ಲಾಗಿದೆ. ಇದನ್ನು ಸ್ತ್ರೀಯರ ನಾಭಿಯ ಪಕ್ಕದಲ್ಲಿ ಸೂಕ್ಷ್ಮವಾಗಿ ಕೊರೆದ ಒಂದು 
ಸಣ್ಣ ರಂಧ್ರದ ಈತರ ಗರ್ಭಾಂಗ ಬಳಿ ಕಳುಹಿಸಿ, ಶೀಘ ವಾಗಿಯೂ, ಯಾವ 
ಶ್ರ ಮವಿಲ್ಲದೆ ಗರ್ಭನಿರೋದ ಚಿಕಿತ್ಸೆಯನ್ನು ನಡೆಸಬಹುದು. 
ಮತ್ತೊಂದು ಕುತೂಹಲಕಾರಿ ವೈದ್ಯಕೀಯ ಸಲಕರಣೆ ಎಂದರೆ " ಸಂಧಿರೋಗ 
ಗಳ ದರ್ಶಕ ಇಲ್ಲವೇ ಕೀಲು ರೋಗಗಳ ದರ್ಶಕ. ಇದೂ ಸಹ ಇತರ ಸಲಕರಣೆ 
ಯಂತಹ ಸಣ್ಣ ಹಾಗೂ ಉದ್ದ ನಾದ ಕೊಳವೆಯಾಕಾರದ್ದೇ ಆಗಿದೆ. ಆದರೆ ಇದರಲ್ಲಿ 
ಅಳವಡಿಸಿರುವ ತಂತುಗಾಜು ಅತಿ ಹೆಚ್ಚಿನ ದರ್ಶನ ಮತ್ತು ಪ್ರಕಾಶನ ಗೊಳಿಸುವ 
ಸಾಮಥ್ಯವನ್ನು ಹೊಂದಿದೆ, ಮೊಳಕಾಲು ಹಾಗೂ ಇತರ ಅಂಗಾಂಗಗಳಲ್ಲಿನ ಕೀಲು 
ಗಳಲ್ಲುಂಟಾಗುವ ಹಲವಾರು ವಿವಿಧ ರೋಗಗಳನ್ನು ಪತ್ತೆಹಚ್ಚಲು ಹಾಗೂ ಚಿಕಿತ್ಸೆ 
ನೀಡಲು ತುಂಬಾ ಸಹಾಯಕವಾಗಿದೆ. ನಿಯೋಜಿತ ಕೀಲುಗಳಲ್ಲಿನ ಮ )ದ್ವಸ್ತಿ ಕೆಯಲ್ಲಿ 
ಸುಮಾರು 0.5 ಮಿ.ಮಾ. ನಷ್ಟು ಉದ್ದ ದ ರಂಧ ವನ್ನು ಮಾಡಿ, ಈ ಸಲಕರಣೆಯನ್ನು 
ಒಳಸರಿಸಿ, ಅತಿ ದೀರ್ಫವಾದ (ಅಳವಾದ) ಶಸ್ತ್ರ ಶಸ್ತ್ರಕ್ರಿಯೆ ನಡಸಿಯೇ ಗುರುತಿಸಬೇಕಾದಂತೆ 
ಕೋಗವನ್ನು ಪತ್ತೆ ಹಚ್ಚ ಬಹು ದಲ್ಲದೆ, ನಂಟ ಶಸ್ತ್ರಕ್ರಿ ಯೆಯನ್ನು ಮಾಡಬಹು 
ದಾಗಿದೆ. ಇಂತಹ ಸನ್ನಿವೆ ವೇಶಗಳಿಂದ ಹಲವಾರು ಹ ರೋಗಿಯಾಗಿ ಆಸ್ಪತ್ರೆ 
mg ಈ ವಿಧಾನದ ಶಸ್ತ್ರ ಕ್ರಿ ಯೆಯಾದನಂತರ ಹೊರಗಿನ nat 
ನೆಗೆ ಹಿಂತಿರುಗಬಹುದಾಗಿದೆ. ಇಂತಹ ಮಹದುಪಕಾರಿ ಸಲಕರಣೆಗಳನ್ನು ನಾನಾ 
ಕ ವೈದ್ಯಕೀಯ ಸರೀಕ್ಸೆಗಳಲ್ಲಿ ಬಳಸಬಹುದಾದ ತಂತುಗಾಜಿನ ಸಾಧನಗಳ 
ಬಳಕೆಯು ಒಂದು ಉತ್ಕೃಷ್ಟ ಸಾಧನೆಯಾಗಿದೆ. ಈ ತೆರನಾದ ಬಹುಮುಖ 
ಪ್ರಯೋಜನಗಳನ್ನು ಕೊಡುವ ಸಂಶೋಧನೆಗಳಿಂದ ಉತ್ತೇಜಿತರಾದ ಅನೇಕ 
ಕೈಗಾರಿಕೋದ್ಯಮಿಗಳು ತಂತುಗಾಜಿನ ಇನ್ನೂ ಹಲವಾರು ಕ್ಷೇತ್ರ ಗಳಲ್ಲಿ ಬಳಸಬಹು 
ದಾದ ಸಾಧ್ಯತೆಗಳನ್ನು ವಿಶ್ಲೇಷಿಸುತ್ತಿರುವರು. ಇಂತಹ ಒಂದು ಭಾಗವು ಇಂಗ್ಲೆಂಡ್‌ 
ದೇಶದ ಚಾರಣೆ ಬ್ರ. ಕೌ, ಎಂಬ ಒಬ್ಬ ವಿದ್ಯು ಚ್ಛ ಕ್ತಿಯ ವಿಭಾಗದ ತಂತ್ರ ಜ್ಞ ರು 
1966 ರಲ್ಲಿಯ! ವಾರ್ತಾ ಪ್ರಸಾರದ ಬತಾ ಸಲಕರಣೆಗಳನ್ನು ಗರು 
ಬಳಕೆಯು ಪೂರ್ಣಪರಿಣಾಮಕಾರಿ ಎಂಬ ಮುನೂ ಚನೆ ಇತ್ತಿದ್ದರು. ಈ ಮುನ್ಸೂಚನೆ 
ಪ್ರೇರೇಪಣೆ ಎಂದರೆ ಹಲವಾರು ಬಗೆಯ ಅಂತರ್ದರ್ಶಕಗಳಲ್ಲಿ = ತೊತು 
ಅಪಾಯಗುಣಗಳನ್ನು ಗಮನಿಸಿದ್ದೇ ಆಗಿದೆ. ಅವರು ಮುಂದುವರಿದು “ ಈ ತಂತು 
ಗಾಜನ್ನು ಇನ್ನೂ ಹೆಚ್ಚ ನ ಕ್ಸೇತ್ರಗಳಲ್ಲಿ ಬಳಸುವ ಸಾಧ್ಯತೆಗಳಲ್ಲೊಂದಾದ ವಾರ್ತಾ 
ಪ್ರಸಾರ. ಸಾಧನೆಗಳಲ್ಲಿ ಕೂಡಿಸಿ. ವುದು ಎಂದೆಂದೂ ಅಪ್ರ ಯೋಜಕವಾಗ 


ವೈದಕೀಯ ಮತ್ತು ವಾರ್ತಾಪ್ರಸರಣೆ ಸಲಕರಣೆಗಳಲ್ಲಿ ತಂತುಗಾಜಿನ ಬಳಕೆ ೪೫ 


ಲಾರದು * ಎಂಬ ತೀರ್ಮಾನಕ್ಕೆ ಬಂದಿದ್ದರು, ಹೆಚ್ಚು ಬೆಲೆಯುಳ್ಳದ್ದಾಗಿದ್ದರೂ 
ತುಂಬಾ ಉಪಯುಕ್ತವಾಗಬಹುದಾದ ತಂತುಗಾಜುಳ್ಳಿ ನಾನಾ ಸಾಧನಗಳನ್ನು ಪ್ರತಿ 
ಮನೆಯಲ್ಲೂ ಮತ್ತು ವ್ಯಾಪಾರಕೇಂದ್ರಗಳಲ್ಲಿಯೂ ಅವಿರತವಾಗಿ ಬಳಸುವ ಕಾಲ 
ವೇನೂ ದೂರವಿಲ್ಲವೆಂದೂ ಹೇಳುವರು. 

ದೂರವಾಣಿಯಲ್ಲಿ ಸಂಭಾಷಿಸುವವರ ಚಿತ್ರಗಳನ್ನು ಸೂಸುವ ಸಲಕರಣೆ 
ಮುಕ್ತಹ ಖರೀದಿಸುವಾಗ ಹಾಗೂ ಬ್ಯಾಂಕ್‌ಗಳಲ್ಲಿ ವ್ಯವಹರಿಸುವಾಗಲು, ಅಲ್ಲಜಿ 
ಅಸಂಖ್ಯಾತ ದೂರದರ್ಶಕ ಕೇಬಲ್‌ಗಳಿಗ್ಲೂ ಕೇವಲ ಗುಂಡಿಯೊಂದನ್ನು ಒತ್ತಿ 
ದಾಕ್ಷಣವೇ ಕಟ್ಟಕಡೆಯ ಸುದ್ಧಿ ಗಳುಳ್ಳ ವರ್ತಮಾನ ಪತ್ರಿಕೆಗಳನ್ನೂ ಪಡೆಯುವ್ಕ 
ಇಲ್ಲವೇ ಬೇಕಾದ ಪುಸ್ತಕಗಳನ್ನು ಪಡೆಯುವ ಸಾಧನಗಳನ್ನು ಹೊಂದಿರುವ ಮನೆ 
ಗಳಲ್ಲಿಯೂ ಯಥೇಚ್ಛವಾಗಿ ಈ ತಂತುಗಾಜಿನ ಬಳಕೆಯಾಗುತ್ತಿದೆ ; ಹಾಗೂ ಅದರ 
ಪರಿಪೂರ್ಣತೆಯನ್ನು ಪಡೆಯುತ್ತಿದೆ. 

ಈಗಾಗಲೇ ಅಮೆರಿಕಾದಲ್ಲಿನ ಬಹುಪಾಲು ದೂರವಾಣಿ, ತಂತಿ ಸಮಾಚಾರ 
ಕೇಂದ್ರಗಳು ಸುಮಾರು 144 ಸಣ್ಣ ತಂತುಗಾಜಿನ ಕೇಬಲ್‌ಗಳನ್ನು ಬಳಸ್ಕಿ ಏಕ 
ಕಾಲದಲ್ಲಿ 50,000 ಪ್ರತ್ಯೇಕ ದೂರವಾಣಿ ಸಂಪರ್ಕಗಳನ್ನು ಕಲ್ಪಿಸುವ ಸಾಧ್ಯತೆ 
ಗಳನ್ನು ಪರೀಕ್ಷಿಸಿ ಜಯಗಳಿಸಿದ್ದಾರೆ. ಪ್ರಸ್ತುತದಲ್ಲಿ ಅತ್ಯುತ್ತಮ ಪ್ರಸರಣ 
ಸಾಮರ್ಥ್ಯವುಳ್ಳ ಹಾಗೂ ಸಮಾಕಕ್ಷ ಕೇಂದ್ರ ವುಳ್ಳ ತಾಮ್ರ ತಂತುಗಳು ಸುಮಾರು 
40,000 ದೂರವಾಣಿ ಸಂಭಾಷಣೆಗಳ ಸಂಪರ್ಕಗಳನ್ನು ಏಕಕಾಲದಲ್ಲಿ ನಿರ್ವಹಿಸ 
. ಬಲ್ಲದ್ದಾಗಿದೆ. ಆದರೆ ಈ ತಾಮ್ರ ತಂತು ಕೇಬಲ್‌ಗಳು ತಂತುಗಾಜಿನ ಕೇಬಲ್‌'ಗಳಿ 
ಗಿಂತ ಸುಮಾರು 6-8 ರಷ್ಟು ಹೆಚ್ಚು ಗಾತ್ರವುಳ್ಳ ದಾಗಿರುವುದಲ್ಲದ್ಕೆ ಒಂದು ನೂರ 
ರಷ್ಟು ಹೆಚ್ಚು ಭಾರವಿರುತ್ತವೆ. ಈ ಲೋಹ ತಂತುಗಳು ಈ ದಿಶೆಯಲ್ಲಿ ಸದ್ಯದ 
ಪರಿಸ್ಥಿ ತಿಯಲ್ಲಿ ಬಿತ್ತರಿಸುವ ಶಕ್ತಿಯೇ ಗರಿಷ್ಠವಾಗಿರುವುದರಿಂದ, ಈಗಿರುವುದಕ್ಕಿಂತ 
ಪ್ರಗತಿಯನ್ನು ಸಾಧಿಸಲಾಗದೆಂಬ ಮಿತಿಯನ್ನು ಸಾದರಪಡಿಸಿದ್ದಾರೆ. ಅಂದರೆ ವಾರ್ತಾ 
ಪ್ರಸಾರಗಳಲ್ಲಿಯೂ, ದೂರದರ್ಶನ ಕೇಂದ್ರಗಳಲ್ಲಿಯೂ, ಬಳಕೆಯಲ್ಲಿರುವ ನಾನಾ 
ವಿಧಗಳ ಸಾಧನೆ, ಸಲಕರಣೆಗಳಲ್ಲಿ ತಾಮ್ರ ಅಥವಾ ಇತರ ಲೋಹ ತಂತುಗಳ ಕೇಬಲ್‌ 
ಗಳಿಗಿಂತಲೂ ತಂತುಗಾಜಿನ ಕೇಬಲ್‌ಗಳು ಅತಿ ಸಮರ್ಥವಾಗಿರುವುದು ಮಾತ್ರವಲ್ಲದೆ, 
ಹಗುರವಾಗಿಯೂ, ಕಡಿಮೆ ಗಾತ್ರವುಳ್ಳೆ ಪುಗಳಾಗಿಯೂ, ಸುಲಭ ಅಳವಡಿಕೆಗೆ ಹೊಂದಿ 
ಕೊಳ್ಳುವಂತಹವಾಗಿವೆ ಎಂಬುದನ್ನು ಶೃತಪಡಿಸಿದ್ದಾರೆ. ಜೊತೆಗೆ ಇವುಗಳೊಡನೆ 
ಅರ್ಧವಾಹಕ ಲೇಸರ್‌'ಗಳಿಂದ ಪಡೆಯಬಹುದಾದ ಬೆಳಕಿನ ಕಿರಣಗಳನ್ನು ವೈದ್ಯಕೀಯ 
ದಲ್ಲಿ ಅತ್ಯದ್ಭುತ ಶಸ್ತ್ರಚಿಕಿತ್ಸೆಯ ಸಾಧನಗಳನ್ನು ತಯಾರಿಸಲು ಈ ತಂತುಗಾಜಿನ 
ಅವಶ್ಯಕತೆಯನ್ನರಿತಿರುವರು, ಪ್ರಸ್ತುತ ಶಸ್ತ್ರಚಿಕಿತ್ಸೆಯ ಸಾಧಾರಣವಾಗಿ ಬಳಸಲಾಗು 
ತ್ತಿರುವ ಚಾಕು, ಕತ್ತರಿ, ಕತ್ತಿ ಮುಂತಾದವುಗಳ ಸಹಾಯವಿಲ್ಲದೆ ಅರ್ಧವಾಹಕ 
ಲೇಸರ್‌ನ ದೃತಿಕಿರಣಗಳಿಂದಲೇ ನಡೆಸಬಹುದಾಗಿದೆ. ಮಾನವನ ಚರ್ಮವನ್ನು 


೪೬ ವಿಜ್ಞಾನ ಕರ್ಣಾಟಕ 


ಮೇಲಿನ ಸಾಧನಗಳ ಸಹಾಯದಿಂದ ಯಾವ ರಕ್ತಸ್ರಾವವೂ ನಡೆಯದಂತೆ ತೆಗೆಯ : 
ಬಹುದು. ಕಣ್ಣು, ಗುಡ್ಡೆಯ "ರೆಟನಾ'ವು ಹಲವು ಸಂದರ್ಭಗಳಲ್ಲಿ ಸ್ಥಾನಪಲ್ಲಟ 
ಗೊಂಡಾಗ ದೃಷ್ಟಿಯನ್ನು ಪೂರ್ಣ ಕಳೆದುಕೊಂಡಂತೆಯೇ ಸರಿ. ಅಂತಹ ಸನ್ನಿವೇಶ 
ಗಳಲ್ಲಿಯೂ ಈ ಸಾಧನವು ಕ್ಷಣಾರ್ಧದಲ್ಲಿ ಅದರ ಒಂದಿನ ಸ್ಥಾನಕ್ಕೆ ಹಿಂತಿರುಗಿಸ 
ಬಲ್ಲದು. ಮರಮುಟ್ಟು ಗಳನ್ನೂ ಹೆಚ್ಚು ಗಾತ್ರವಿರುವ ಲೋಹದ ವಸ್ತುಗಳಲ್ಲಿ ರಂದ್ರ 
ಇಲ್ಲವೇ ತುಂಡರಿಸಲು ಈ ಸಾಧನಗಳು ಸಹಾಯಕವಾಗಿವೆ. 

ಇವಲ್ಲದೆ ಶ್ರವಣಸಾಧನಗಳಲ್ಲಿಯೂ, ರೆಕಾರ್ಡಿಂಗ್‌ ಮತ್ತು ರೀ ರೆಕಾರ್ಡಿಂಗ್‌ 
ಗಳಲ್ಲಿನ ಸಲಕರಣೆಗಳಿಗೂ ಈ ತಂತುಗಾಜಿನ ಬಳಕೆಯು ತುಂಬಾ ಪರಿಣಾಮಕಾರಿ 
ವಸ್ಮುವಾಗಬಹುದಾದ ಸೂಚನೆಗಳನ್ನು ನೀಡುತ್ತಿವೆ. ಈ ಅದ್ಭುತ ಸಾಧನೆಗಳ 
ಪೂರ್ಣ ಪರಿಪಾಠಗಳು ಸಂಶೋಧಕರ ಕರಗತವಾಗಿ, ಈ ದಿಶೆಯಲ್ಲಿ ಉದ್ಭವಿಸಬಹು 
ದಾದ ಅನೇಕ ತಾಂತ್ರಿಕ ಹಾಗೂ ವಸ್ತುದೋಷಗಳನ್ನು ಶಾಶ್ವತವಾಗಿ ನಿವಾರಿಸಲು, 
ಹಾಗೂ ಪರಿಶೀಲಿಸಲು ಶ್ರಮಿಸುತ್ತಿರುವ ಸಂಶೋಧಕರ, ವಿಜ್ಞಾ ನಿಗಳ, ಕೈಗಾರಿ 
ಕೋದ್ಯಮಿಗಳು ಉತ್ಸಾಹಗಳು ವಿಪುಲವಾಗಲೆಂದು ಬಯಸುವುದು ಉತ್ತಮವಲ್ಲವೇ? 
ಇವರ ಅದ್ಭುತ ಸಾಧನೆಗಳು ಮಾನವಕೋಟಗೆ ಅಪಾರ ಸೇವೆ ಸಲ್ಲಿಸಲೆಂದು ಹಾರೈಸು 
ವುದು ತುಂಬಾ ಶ್ರೇಯಸ್ಕರ. 


ಜಿ. ಆರ್‌. ರಂ ಗಸ್ವಾಮಯ್ಯ* 


ಜಮಾನಿನ ಸತು ಮತ್ತು ಕಬ್ಬಿ ಣದ 
ಕೊರತೆಯನ್ನು ಸರಿಗಟ್ಟ 


ಯಾವುದೇ ಬೆಳೆಯಿಡುವ ಮುನ್ನ ರೈತರು ತಮ್ಮ ಜಮಿರಾನಿನ ಮಣ್ಣು ಪರೀಕ್ಸೆ ಮಾಡಿಸ 
ಬೇಕು. ಮಣ್ಣಿನ ಪರೀಕ್ಷೆಯಿಂದ ತಮ್ಮ ಜವಿನಾನಿನ ಕೊರತೆಯೇನು ಅದು ಯಾವ 
ಬೆಳೆಗೆ ಯೋಗ್ಯ, ಕೆಲವು ಬೆಳೆಗಳನ್ನು ಇಡಬೇಕಾದರೆ ಕೊರತೆಯ ಅಂಶಗಳನ್ನು 
ಹೇಗೆ ಸರಿಗಟ್ಟಿ ಕೊಳ್ಳ ಬಹುದು ಎಂಬುದನ್ನು ತಾವೇ ಕಂಡುಕೊಳ್ಳಬಹುದು. ಇಲ್ಲದೆ 
ಹೋದರೆ ರೈತನ ಶ್ರಮ “ ಬತ್ತಿದಾ ಕೆರೆಯ ಬಯಲೊಳಗೆ ರಾಜಾನ್ಸ ಬಿತ್ತಿ ಕೆಟ್ಟಂತೆ” 
ಎಂದ ಸರ್ವಜ್ಞನ ಎಚ್ಚರಿಕೆಯನ್ನು ಕಡೆಗಣಿಸಿ ಕೆಟ್ಟಂತಾಗುತ್ತದೆ. 

ನಮ್ಮ ದೇಶದ ಭೂಮಿಯಲ್ಲಿ ವಿಶೇಷವಾಗಿ ಸತುವಿನ ಕೊರತೆ ಕಂಡುಬರುತ್ತದೆ. 
ಇದು ಹಗುರವಾದ ಮಣ್ಣು ಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ ; ಆಮ್ಲೀಯ 
ಗುಣಗಳಿರುವ ಮಣ್ಣಿನಲ್ಲೂ ಈ ಕೊರತೆ ಇರುತ್ತದೆ. ಅಲ್ಲದೆ ಸುಣ್ಣದ ಅಂಶ ಕಡಿಮೆ 
ಯಿರುವ ಪುಣ್ಣು ಗಳಲ್ಲೂ ಈ ಕೊರತೆಯಿರುವುದು ಕಂಡುಬಂದಿದೆ. 

ಸತುವಿನ ಕೊರತೆಯನ್ನು ಸರಿಗಟ್ಟಲು ಹೆಕ್ಟೇರಿಗೆ 510 ಕಿಲೋ ಜಿಂಕ್‌ 
ಸಲ್ಫೇಟನ್ನು ಜಮಿಸಾನಿಗೆ (ಹೊಲ- ಗದ್ದೆ) ಕೊಡಬೇಕು. 

ಸತುವಿನ ಕೊರತೆಯನ್ನು ಬಿಟ್ಟ ರೆ ಕಬ್ಬಿ ಣದ ಕೊರತೆ ನಮ್ಮ ಜಮಾನುಗಳಲ್ಲಿ 
ಕಾಣಸಿಗುತ್ತದೆ. ವಿಶೇಷವಾಗಿ ಬತ್ತ ಹು ಮಣ್ಣಿ ನಲ್ಲಿ ಈ ಕೊರತೆಯಿದ್ದರೆ 
(ಒಟ್ಟುಪ ಪಾತಿಗಳಲ್ಲಿ) ಒಟ್ಟು ಪಾತಿ ಬಿಡುವ ಮುನ್ನ ಕ್ಕೆ (ರಿಗೆ 10 ಟನ್‌ ತಾಜಾ 
ಹಸಿರುಗೊಬ್ಬರವನ್ನು ಕೆಸರುಗದ್ದೆ ಗೆ ತುಳಿದು ಹತ್ತು ದಿನಗವರೆಗೆ ನೀರುಕಟ್ಟ ಬೇಕು. 
ಆಗ ಪೆರು "ಚಿನ್ನಾ ಗಿ ಬಂದು ನಾಟಿಗೆ ಒಳ್ಳೆ ಯ ಪೈರು ಸಿಗುತ್ತದೆ. «. ಬೆಳೆಯುವ 
ಪೈರು ಮೊಳಕೆಯಲ್ಲಿಯೇ > ಎಂಬ ಗಾಜಿಯನ್ನು ನೆನಪಿಟ್ಟು ಕೊಂಡು ಕಬ್ಬಿ ಣದ 
ಕೊರತೆಯಿರುವ ಒಟ್ಟು ಪಾತಿಗಳಲ್ಲಿ ಈ ವಿಧಾನವನ್ನ್ನ ನುಸರಿಸಿ ಉತ್ತಮ ka ದ 
ಪೈರನ್ನು ಬೆಳೆಸಬೇಕು. 

*ಜಿ. ಆರ್‌, ರಂಗಸ್ವಾಮಯ್ಯ, ಯೂನಿಟ್‌ ಇನ್‌ ಛಾರ್ಜ್‌, ಕನ್ನಡ, ರೂನರ್‌, 
ನಂ, 319 ಕೃಷಿಭವನ, ಹೊಸದೆಹಲಿ-1 


೪೮ ವಿಜ್ಞಾನ ಕರ್ಣಾಟಕ 


ಕರ್ಣಾಟಕಕ್ಕೆ ಒಂದೆರಡು ಮೇವಿನ ಹೊಸ ತಳಿಗಳು 


ದಿನೇ ದಿನೇ ಡೈರಿ ಉದ್ಯಮ ವೃದ್ಧಿಯಾಗುತ್ತಿದೆ. ಕೊಂಚ ಜವಿರಾನಿರುವ ಕೈತ 
ಗಂತೂ ಡೈರಿ ಉದ್ಯಮ ನಿಜಕ್ಕೂ ಲಾಭದಾಯಕ. ಕಾರಣ ರಾಸುಗಳಿಗೆ ಸಾಕಾ 
ವಸ್ತ್ಯು ಹಸಿರು ಮೇವನ್ನು ತಾವೇ ಬೆಳೆದುಕೊಳ್ಳೆ ಬಹುದು. ನೀರಾವರಿ ಅನುಕೂಲ 
ಯಿದ್ದರಂತೂ ಇನ್ನೂ ಒಳ್ಳೆಯದು. 

ಜೋಳ, ಹುಲ್ಲು ಮತ್ತು ಮುಸುಕಿನ ಜೋಳದಲ್ಲಿ ಈ ಕೆಲವು ತಳಿಗಳ 
ಬೆಳೆಯಬಹುದು, ಜೋಳದಲ್ಲಿ `ಜೆ-ಸೆಬ್‌-3'; ಹುಲ್ಲಿನಲ್ಲಿ “ಎನ್‌ಬಿ-21 
ಮತ್ತು " ಪ್ಯಾರಾ? ಹಾಗೂ ಮುಸುಕಿನ ಜೋಳದಲ್ಲಿ " ಸೌತ್‌ ಆಫ್ರಿಕನ್‌ ಮೈ 
ತಳಿಗಳನ್ನು ಬೆಳೆಯಬಹುದು. 


ರಸಗೊಬ್ಬರಗಳು 
ಸಾರಜನಕ ರಂಜಕ ಪೊಟ್ಯಾಶ್‌ 
(ಪ್ರತಿ ಹೆಕ್ಸೇರಿಗೆ/ಕಿಲೋಗ್ಯಾ ೦ಗಳಲ್ಲಿ) 
ಎನ್‌ಬಿ-2| ಮಳೆಯಾಧಾರಿತ 120 60 
ನೀರಾವರಿ 155 100 
ಜಿ-ಸೆಟ್‌-3 40 20 
ಸೌತ್‌ ಆಫ್ರಿಕನ್‌ ಮೈಜ್‌ ನೀರಾವರಿ 150 ೨೦ 


ಮಳೆಯಾಧಾರಿತ 100 25 


ವಿಜ್ಞಾನ ವಾರ್ತೆ 


1980ರ ಶಾಂತಿಸ್ತರೂಸ್‌ ಭಟ್ನಾಗರ್‌ ಸಾರಿತೋಷಿಕಗಳು 


'ಈ ಸಾಲಿನ ಭಟ್ನಾಗರ್‌ ಪಾರಿತೋಸಿಕಗಳು ಹೆತ್ತು ಮಂದಿ ಪ್ರತಿಷ್ಠಿತ ವಿಜ್ಞಾನಿಗಳಿಗೆ 
ದೊರೆತಿವೆ. ಭೌತವಿಜ್ಞಾನ, ಜೀವವಿಜ್ಞಾನ, ವೈದ್ಯವಿಜ್ಞಾನ ಮತ್ತು ಭೂವಿಜ್ಞಾ ನ 
ಪ್ರಕಾರಗಳಲ್ಲಿ ಲಭ್ಯವಿದ್ದ ಪಾರಿತೋಷಕಗಳು ಇಬ್ಬಿಬ್ಬರು ವಿಜ್ಞಾ ನಿಗಳಿಗೆ ಹಂಚಿಕೆ 
ಯಾಗಿವೆ. ತಂತ್ರವಿಜ್ಞಾನ ಮತ್ತು ಗಣಿತ ವಿಜ್ಞಾನ ಪ್ರಕಾರಗಳಲ್ಲಿ ಲಭ್ಯವಿದ್ದ 
ಪಾರಿತೋಷಕಗಳು ಇಡಿಯಾಗಿ ಒಬ್ಬೊಬ್ಬ ವಿಜ್ಞಾ ನಿಗೆ ದೊರಿತಿವೆ.. ರಸಾಯನ 
ವಿಜ್ಞಾನಕ್ಕೆ ಮೀಸಲಿದ್ದ ಪಾರಿತೋಷಕ ಯಾರಿಗೂ ದೊರೆತಿಲ್ಲ, 
ಭೌತವಿಜ್ಞಾನದ ಪಾರಿತೋಷಿಕವನ್ನು ಡಾ. ಎನ್‌, ಎಸ್‌. ಸತ್ಯಮೂರ್ತಿ 

ಮತ್ತು ಪ್ರೊ. ಎನ್‌. ಮುಕುಂದ ಅವರು ಹಂಚಿಕೊಂಡಿದ್ದಾರೆ. ಸತ್ಯಮೂರ್ತಿ ಅವರು 
 ಜೊಂಬಾಯಿಯಲ್ಲಿರುವ ಭಾಭಾ ಅಣುಶಕ್ತಿ ಸಂಶೋಧನ ಕೇಂದ್ರದಲ್ಲಿದ್ದಾರೆ, 
ನ್ಯೂಟ್ರಾನ್‌ ಚದುರಿಕೆಯ ಬಗ್ಗೆ ಅವರು ನಡೆಸಿರುವ ಸಂಶೋಧನೆಗಳು ಲೋಕಮಾನ್ಯ 
ವಾಗಿವೆ. ಮುಕುಂದ ಅವರು ಬೆಂಗಳೂರಿನಲ್ಲಿರುವ ಭಾರತೀಯ ವಿಜ್ಞಾನ ಮಂದಿರ 
ಲ ದಲ್ಲಿದ್ದಾರೆ. ಅಭಿಜಾತ ಮತ್ತು ಕ್ವಾಂಟಂ ವಿಜ್ಞಾ ನಗಳ ನಡುವಿನ ಸೂಕ್ಷ್ಮ ಸಂಬಂಧ 
1 ಗಳನ್ನು ವಿವರಿಸುವಲ್ಲಿ ಅವರು ಹೆಚ್ಚು ಯಶಸ್ಸುಗಳಿಸಿದ್ದಾರೆ. 
ಪ್ರೊ. ಅಸಿನ”ದತ್ತ ಮತ್ತು ಡಾ. ಜೆ. ಎಸ್‌, ಸಿಂಗ್‌ ಅವರು ಜೀವವಿಜ್ಞಾನದ 
i ಪಾರಿತೋಷಿಕವನ್ನು ಹಂಚಿಕೊಂಡಿದ್ದಾ ರೆ. ಇವರಲ್ಲಿ ಒಬ್ಬರು ಅಣುಜೀವ ವಿಜ್ಞಾನದಲ್ಲಿ 
ದೊಡ್ಡ ಸಾಧನೆ ಮಾಡಿದ್ದರೆ ಇನ್ನೊಬ್ಬರು ಜೀವ ಪರಿಸ್ಥಿತಿ ವಿಜ್ಞಾನ (cology) ದಲ್ಲಿ 
ಹೆಸರು ಮಾಡಿಸ್ತಾರೆ. ದತ್ತ ಅವರು ದೆಹಲಿಯಲ್ಲಿರುವ ಜವಹರಲಾಲ್‌ ವಿಶ್ವ 
ವಿದ್ಯಾಲಯದ ಜೀವವಿಜ್ಞಾನಗಳ ವಿಭಾಗದಲ್ಲಿದ್ದಾರೆ. ಹಂಗ್‌ ಅವರು ಕೈನಿತಾಲಿ 
ನಲ್ಲಿರುವ ಕುಮಾನ್‌ ವಿಶ್ವವಿದ್ಯಾಲಯದ ಸಸ್ಯವಿಜ್ಞಾನ ವಿಭಾಗದಲ್ಲಿದ್ದಾರೆ. ಪ್ರೊ. ಹಿ. 
ಆರ್‌. ಅಡಿಗ ಮತ್ತು, ಪ್ರೊ. ಓ. ದೇಶಿರಾಜು ಅವರು ವೈದ್ಯವಿಜ್ಞಾನದ ಪಾರಿತೋಷಿಕ 
ವನ್ನು ಹೆಂಚೆಕೊಂಡಿದ್ದಾರೆ. ಇವರಿಬ್ಬರೂ ಬೆಂಗಳೂರಿನಲ್ಲಿದ್ದಾರೆ. ಡಾ. ಜೆ, ಜೆ, 
'ಫ್ಲೇಗಿ ಮತ್ತು ಪ್ರೊ. ಬಿ. ಕೆ. ಸಾಹು ಅವರು ಭೂವಿಜ್ಞಾನದ ಪಾರಿತೋಷಕವನ್ನು 
' ಹಂಚಿಕೊಂಡಿದ್ದಾರೆ. ನೇಗ್ಗಿ ಅವರು ಹೈದರಾಬಾದಿನಲ್ಲೂ, ಸಾಹು ಅವರು ಬೊಂಬಾಯಿ 


' ಯಲ್ಲೂ ಸಂಶೋಧನ ನಿರತರಾಗಿದ್ದಾರೆ. 


ಹೈದರಾಬಾದಿನಲ್ಲಿರುವ ಲೋಹವಿಜ್ಞಾನ ಸಂಶೋಧನಾಲಯದ ಡೈರೆಕ್ಟರ್‌ 


೫೦ ವಿಜ್ಞಾನ ಕರ್ಣಾಟಕ 


ಆಗಿರುವ ಡಾ. ವಿ. ಎಸ್‌. ಅರುಣಾಚಲಂ ಅವರಿಗೆ ತಂತ್ರನಿಜ್ಞಾ ನದ ಪಾರಿತೋಷಿಕ 
ದೊರೆತಿದೆ. ಅರುಣಾಚಲಂ ಅವರ ಮಾರ್ಗ ದರ್ಶನದಲ್ಲಿ ನಡೆದಿರುವ ಸಂಶೋಧನೆ 
ಗಳಿಂದ ನಮ್ಮ ದೇಶ ಕೆಲವು ಆಯಾಕಟ್ಟಿನ ವಸ್ತುಗಳ ತಯಾರಿಕೆಯಲ್ಲಿ ಸ್ವಯಂ 
ಪೂರ್ಣತೆಯನ್ನು ಸಾಧಿಸಿದೆ, ಬೊಂಬಾಯಿಯಲ್ಲಿರುವ ತಾತ ವಿಜ್ಞಾನ ಕೇಂದ್ರದಲ್ಲಿರುವ : 
ಪ್ರೊ. ಆರ್‌. ಶ್ರೀಧರನ್‌ ಅವರಿಗೆ ಗಣಿತವಿಜ್ಞಾನದ ಪಾಗಿತೋಷಿಕ ದೊರೆತಿದೆ. 
ಅಂಕಗಣಿತ ಪ್ರಕಾರದಲ್ಲಿ ಶ್ರೀಧರನ್‌ ಅವರದು ದೊಡ್ಡ ಹೆಸರು. 


—ಎಚ್‌.ಎಸ್‌. 


್ರೌಫೆಸರ್‌ ಬಿ. ಜಿ. ಎಲ್‌. ಸ್ವಾಮಿ 
ಪ್ರೊಫೆಸರ್‌ ಬಿ, ಜಿ. ಲಕ್ಷ್ಮಣಸ್ವಾಮಿ ಅವರು ದಿನಾಂಕ 2-11-1980ರಂದು 
ಮೈಸೂರಿನಲ್ಲಿ ನಿಧನರಾದರು, ಅವರ ಸಾವಿನಲ್ಲಿ ನಾವು ಕನ್ನಡದ ಒಬ್ಬ ಧೀಮಂತ 
ವಿಜ್ಞಾನ ಬರಹಗಾರನನ್ನು ಕಳೆದುಕೊಂಡಿದ್ದೇವೆ. ಇದು ತುಂಬಲಾಗದ ನಷ್ಟ. 


೨ ವಿಜ್ಞಾನ ಕರ್ಣಾಟಕ 


ಸ್ವಾಮಿ ಅವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ. ಅವರ ತಂದೆ ಪ್ರಸಿದ್ಧ 
ತತ್ತ್ವಜ್ಞಾನಿ, ಸಾಹಿತಿ ಚಿಂತಕ ಶ್ರೀ ಡಿ. ವಿ. ಗುಂಡಪ್ಪ ಅವರು. ತಂದೆಯ 
ಪ್ರೇರಣೆಯೆ ಸ್ವಾಮಿ ಅವರ ಅಂತಃಸತ್ವ. ಅವರ ವ್ಯಾಸಂಗ ನಡೆದದ್ದು ಬೆಂಗಳೂರಿನಲ್ಲಿ 
1939ರಲ್ಲಿ ಅವರು ಸೆಂಟ್ರಿಲ್‌ ಕಾಲೇಜಿನಿಂದ ಸಸ್ಯವಿಜ್ಞಾನದ ಬಿ.ಎಸ್ಸಿ. ಆನರ್ಸ್‌ 
ಪದನಿ ಪಡೆದರು. ಮನೆಯ ಕೈದೋಟಿವೆ ಅವರ ಸಂಶೋಧನಾಗಾರವಾಗಿತ್ತು. ಇದರ 
ಫಲ 1945ರಲ್ಲಿ ಅವರಿಗೆ ದೊರೆತ ಮೈಸೂರು ವಿಶ್ವವಿದ್ಯಾನಿಲಯದ “ ಡಾಕ್ಟರ್‌ ಆಫ್‌ 
ಸೈನ್ಸ್‌ ” ಪದವಿ. ಮುಂದೆ ಅವರು 1946 ರಿಂದ 51ರ ವರೆಗೆ ಅಮೆರಿಕ ದೇಶದ 
ಹಾರ್ವರ್ಡ್‌ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನೆ ನಡೆಸಿ ಪ್ರಸಿದ್ಧ ವಿಜ್ಞಾನಿಗಳ 
ಮೆಚ್ಚುಗೆ ಸಂಪಾದಿಸಿಕೊಂಡರು. 

1953ರಲ್ಲಿ ಸ್ವಾಮಿ ಅವರು ಮದರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಸಸ್ಯ 
ವಿಜ್ಞಾ ನ ವಿಭಾಗದ ಮುಖ್ಯಸ್ಥ ರೂ ಮತ್ತು ಪ್ರಾಧ್ಯಾಪಕರೂ ಆಗಿ ನೇಮಕಗೊಂಡರು. 
200 ರಕ್ಕೂ ಹೆಚ್ಚಿನ ಸಂಶೋಧನ ಲೇಖನಗಳನ್ನು ರಾಷ್ಟ್ರೀಯ ಮತ್ತು ಅಂತರ 
ರಾಷ್ಟ್ರೀಯ ವಿಜ್ಞಾನ ನಿಯತ ಕಾಲಿಕಗಳಲ್ಲಿ ಪ್ರಕಟಿಸಿದ ಹೆಗ್ಗಳಿಕೆ ಅವರದು. ನಮ್ಮ 
ದೇಶದ ಸಸ್ಯ ವಿಜ್ಞಾನಿಗಳ ಪಂಕ್ತಿಯಲ್ಲಿ ಅವರೆಗೆ ದೊಡ್ಡ ಸ್ಥಾನವಿತ್ತು. 

ಸ್ವಾಮಿ ಅವರ ಕಾರ್ಯಕ್ಷೇತ್ರ ವಿಜ್ಞಾನಕಷ್ಟೆ ಸೀಮಿತವಾಗಿರಲಿಲ್ಲ. ಅವರು 
ಬರೆದ ಕಾದಂಬರಿ “ ಕಾಲೇಜು ರಂಗ” (1974) ಬೆಳ್ಳಿಯ ಕೆರೆಯ ಮೇಲೆ ಕಾಣಿಸಿ 
ಕೊಂಡಿತು. ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಅವರಿಗೆ ತಂದುಕೊಟ್ಟ 
ಖ್ಯ ಹಸುರು-ಹೊನ್ನು” (1976) ಕನ್ನಡ ವಿಜ್ಞಾನ ಸಾಹಿತ್ಯ ಪ್ರಕಾರದಲ್ಲಿ ಬಹು 
ಎತ್ತರದಲ್ಲಿ ನಿಲ್ಲುತ್ತದೆ (ವಿಜ್ಞಾನ ಕರ್ನಾಟಿಕ, ಸಂಪುಟ ೧೦, ಸಂಚಿಕೆ ೪್ಕ 
ಪುಟ ೧೨೧; ಸಂಪುಟ ೧೧, ಸಂಚಿಕೆ ೩, ಪುಟ ೯೧) ಅಮೆರಿಕದಲ್ಲಿ ನಾನು (1960, 
1972), ದಂತಕಲಶಗೋಪುರ (1964), ಕಾಲೇಜು ತರಂಗ (1976) ಇವು 
ಸ್ವಾಮಿ ಅವರ ಇತರ ಕೃತಿಗಳು, 


ನಿವೃತ್ತರಾದ ಮೇಲೆ ಸ್ವಾಮಿ ಅವರು ಮೈಸೂರಿಗೆ ಬಂದಿದ್ದರು. ಮಾನಸ 
ಟು 


ಗಂಗೋತ್ರಿಯಲ್ಲಿ ಸಂಶೋಧನೆ ಮುಂದುವರೆಸಿದ್ದರು. : ಅವರನ್ನು ಕಳೆದುಕೊಂಡು ' 


ನಾವು ಬಡವರಾಗಿದ್ದೇವೆ. ಮತ್ತೊಮ್ಮೆ ಸ್ವಾಮಿ ಹುಟ್ಟಿ ಬರಲಿ ಎಂದು ಆಶೀಸೋಣ. ' 


ಡಾ. ಹೆಚ್‌. ಸಂಜೀನಯ್ಯ 
ಸಂಪಾದಕರು 


ಪ್ರೊಫೆಸರ್‌ ಬಿ. ಎಲ್‌. ಮಂಜುನಾಥ್‌ 


ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ರಸಾಯನ ವಿಜ್ಞಾ ನದ ಪ್ರಾಧ್ಯಾಪಕರಾಗಿ 
ಅನಂತರ ವಿಶ್ವವಿದ್ಯಾ ನಿಲಯದ ವೈಸ್‌ಚಾನ್ಸಲರ್‌ ಆಗಿ ವೈಜ್ಞಾ ನಿಕ ಮತ್ತು 
ಔದ್ಯಮಿಕ bales ಕೈಗೊಂಡ ಭಾರತದ ಸಂಪತ್ತು (Wealih 
of India) ಕೋಶದ ಪ್ರಧಾನ ಸಂಪಾದಕರಾಗಿ, ಲೈಬೀರಿಯಾದಲ್ಲಿ ಯುನೆಸೊ 
ತಾಂತ್ರಿಕ ಆಯೋಗದ ಮುಖ್ಯಸ್ಥರಾಗಿ, ವಿವಿಧ ರೀತಿಯಲ್ಲಿ ವಿಜ್ಞಾನ ಶಿಕ್ಷಣಕ್ಕಾಗಿ 
ದುಡಿದ ಡಾ. ಬಸವಲಿಂಗಯ್ಯ ಲಿಂಗಯ್ಯ ಮಂಜುನಾಥ್‌ ಅವರು ಕಳೆದ 1980ರ 
ನವೆಂಬರ್‌ 6ರಂದು ನಿಧನ ಹೊಂದಿದರು, 


ಪ್ರೊ. ಬಿ. ಎಲ್‌. ಮಂಜುನಾಥ್‌ 


(1901-1980) 


[ಚಿತ್ರ : ಶ್ರೀಮತಿ ಗೌರಮ್ಮ ಮಂಜುನಾಥ್‌ ಅವರ ಕೃಪೆ] 


4ನ ವಿಜ್ಞ್ಯಾನ ಕಣಾ ೯ಟಿಕೆ 


ಶ್ರೀಯುತರು ಹಳೆಯ ಮೈಸೂರು ಸಂಸ್ಕಾ ನದ ರೆವಿನ್ಯೂ ಅಧಿಕಾರಿಯಾಗಿದ್ದ 
ಶ್ರೀ ಬಿ, ಲಿಂಗಯ್ಯನವರ ಪುತ್ರರು. 1901ರ ಜೂನ್‌ 30 ರದು ಮಡಕೆ 
ಜನಿಸಿದ ಡಾ. ಮಂಜುನಾಥ್‌ ಅವರು ತಮ್ಮ ಕಾಲೇಜು ವ್ಯಾಸಂಗವನ್ನು 
ಭಾರತದಲ್ಲಿ ಮುಗಿಸಿ ಬ್ಯಾಚಲರ್‌ ಡಿಗ್ರಿ ಪಡೆದ ತರುವಾಯ ಉನ್ನತ ವ್ಯಾಸಂಗಕ್ಕಾಗಿ 
ಬ್ರಿಟನ್ನಿಗೆ ತೆರಳಿದರು. 1923ರಲ್ಲಿ ಲಂಡನ್‌ ವಿಶ್ವವಿದ್ಯಾನಿಲಯದ ಎಂ.ಎಸ್‌ಸಿ, 
ಡಿಗ್ರಿ ಯನ್ನೂ 1926ರಲ್ಲಿ ಆಕ್‌ ಫರ್ಡ್‌ ವಿಶ್ವ ವಿದ್ಯಾನಿಲಯದ ಡಿ.ಫಿಲ್‌. ಡಿಗ್ರಿ ಯನ್ನೂ ] 
ಪಡೆದು ಸ.ಜೀಶಕೆ, ಹಿಂದಿರುಗಿದರು. ಭಾರತಕ್ಕೆ ಮರಳಿದೆ ತರುವಾಯ ಸುಮಾರು 
ಒಂದು ವರ್ಷಕಾಲ ಮದರಾಸು ಸರ್ಕಾರದ ಸೇವೆಯಲ್ಲಿದ್ದು ಅನಂತರ 1928ರಲ್ಲಿ 
ಬೆಂಗಳೂರಿನ ಸೆಂಟ್ರಲ್‌" ಕಾಲೇಜಿನಲ್ಲಿ ಪ್ರೊ. ಎಮ್‌. ಜಿ. ಶ್ರೀನಿವಾ ಸರಾಯರ ನಿಧನ 
ದಿಂದ ತೆರವಾದ ಕಾರ್ಬನಿಕ ರಸಾಯನ ವಿಜ್ಞಾ ನದ ಪ ಅಧ್ಯಾಪಕ ಹುದ್ದೆಗೆ ನೇಮಕ 
ಗೊಂಡರು. ಅಂದಿನಿಂದ ಹದಿನಾಲ್ಕು ವರ್ಷ ಕಾಲ, 1942ರಲ್ಲಿ ವೆ ಜ್ಞಾ ನಿಕ ಮತ್ತು: 
ಔದ್ಯಮಿಕ ಸಂಶೋಧನಾ ಮಂಡಳಿಯ ಕರಿಯನ್ನು ಮನ್ನಿ ಸಿ ದೆಹಲಿಗೆ ತೆರಳುವವರೆಗೂ, 
ಅಲ್ಲಿಯೇ ಪ್ರಾಧ್ಯಾಸಕರಾಗಿಯೇ ಇದ್ದರು. 

ತಮ್ಮ ಜೀವನದ ಅತ್ಯಂತ ಆನಂದದಾಯಕವೂ ಅತ್ಯಂತ ಫಲಪ್ರದವೂ ಆದ ' 
ದಿನಗಳೆಂದಕ್ಕೆ ಆ ಹದಿನಾಲ್ಬು ವರ್ಷಗಳೇ ಎಂದು ಅವರು ಪದೇಪದೇ ಹೇಳುತ್ತಿದ್ದರು, 
ಬೋಧನೆ ಮತ್ತು ಸಂಶೋಧನೆಗಳು ಅವರಿಗೆ ಅತ್ಯಂತ ಪ್ರಿಯವಾದ ಚಟುವಹಿಕೆ ' 
ಗಳಾಗಿದ್ದುದರಿಂದಲೂ ರಸಾಯನಶಾಸ್ತ್ರದ ಇಲಾಖೆಯ ಆಡಳಿತವನ್ನು ಅವರಿಗಿಂತ 
ಹಿರಿಯ ಪಾ ್ರಿಧ್ಯಾಪಕರಾಗಿದ್ದ ಡಾ, ಸಂಜೀವರಾಯರು ನೋಡಿಕೊಳ್ಳು ತ್ತಿ, ದ್ದು ದ 
ರಿಂದಲೂ, ಬೇರೆಯ ಕಡೆ ಮನಸ್ಸು ಹೋಗಗೊಡಜಿ ತಮಗೆ ಪ್ರಿಯವಾದ ಕಾರ್ಯಃ | ಲ್ಲಿ 
ನಿರತರಾಗಿರಲು ಅವರಿಗೆ ಆ ಅವಧಿಯಲ್ಲಿ ಸಾಧ್ಯವಾಗಿತ್ತು. ಮೈಸೂರು ವಿಶ ವಿದ್ಯಾ 
ನಿಲಯದಲ್ಲಿ ಎವಸ್‌, ಎಸ್‌ಸಿ, ಡಿಗ್ರಿಯ ವ್ಯಾಸಂಗಕ್ಕೆ ಅವಕಾಶ ಕಲ್ಪಿ ಸಿದುದು ಆ ಅವಧಿ 
ಯಲ್ಲಿ, ಬಿ.ಎಸ್‌ಸಿ, ಬಿ.ಎಸ್‌ಸಿ. (ಆನರ್ಸ್‌) ಮತ್ತು ಎವಕ್‌.ಎಸ್‌ಸಿ. ತರಗತಿಗಳಲ್ಲಿ ' 
ಕಾರ್ಬನಿಕ ಯನ ವಿಜ್ಞಾ ನದ ಪಠ್ಯಕ್ರ ಮವನ್ನು ಸುವ್ಯವಸ್ಥೆ ಗೊಳಿಸಿದರು, ಆ 
ಶಾಖೆಯಲ್ಲಿ ಸಂಶೋಧನೆ ಕೈಗೊಳ್ಳ ಲು ವಿದ್ಯಾರ್ಥಿಗಳಿಗೂ ಅಧ್ಯಾಪಕರಿಗೂ ಉತ್ತೇಜನ ' 
ನೀಡಿದರು. ಅವರು ಪ್ರಕಹಸಿರುವ ಸುಮಾರು 30 ಸಂಶೋಧನಾ ಪ ರ್ರಬಂಧಗಳಲ್ಲಿ 
ಬಹುಪಾಲು ಆ ಅವಧಿಯಲ್ಲಿ ಪ್ರಕಟವಾದವು, ಬೆಳಿಗ್ಗೆ ಸುಮಾರು 8 ಗಂಟಿಯಿಂದ | 
ರಾತ್ರಿ ಸುಮಾರು 9-30ರ ವಕೆಗೂ ಸೆಂಟ್ರಲ್‌ ಕಾಲೇಜಿನ ರಸಾಯನಶಾಸ್ತ್ರ 
ಪ್ರಯೋಗಾಲಯಗಳು ಬಿಡುವಿಲ್ಲದೆ ಕೆಲಸ ಮಾಡುತ್ತಿ ದ್ದು ದು ಆ ಕಾಲದ ಸರ್ವ 
ಸಾಮಾನ್ಯ ಅನುಭವವಾಗಿತ್ತು, ಶಿಕ್ಷಣಕ್ಕೆ ತಾಯ ಡಿಯೇ ಅತ್ಯುತ್ತಮ ಮಾಧ್ಯಮ 1 
ವೆಂದು ನಂಬಿ ಆ ದಿಕ್ಕಿನಲ್ಲಿ ಕೆಲಸಮಾಡಲು Rian ಡಾ. ಮಂಜುನಾಥ್‌ ಅವರು | 
ಇದೇ ಅವಧಿಯಲ್ಲಿ ಹೈಸ್ಫೂಲ್‌ pi ಇತ! ಕನ್ನ ಡದಲ್ಲಿ he ದ. 
ಪಠ್ಯಪುಸ್ತಕ ಒಂದನ್ನು ರಚಿಸಿದರು, 


ನಿಧನ ವಾರ್ತೆ ೫೫ 


1942ರಲ್ಲಿ ವೈಜ್ಞಾನಿಕ ಮತ್ತ ಔದ್ಯಮಿಕ ಸಂಶೋಧನಾಮಂಡಳಿಯ ಕಕೆಯ 
ಮೇರೆಗೆ ಅವರು ಅನಿವಾರ್ಯವಾಗಿ ದೆಹಲಿಗೆ ಹೋಗಬೇಕಾಯಿತು. ಅಲ್ಲಿದ್ದ ಆರೇಳು 
ವರ್ಷಗಳ ಅವಧಿಯಲ್ಲಿ ಆಗ ತಾನೇ ರೂಪುಗೊಂಡಿದ್ದ ಭಾರತದ ಸಂಪತ್ತು 
(Wealth of India) ಯೋಜನೆಯನ್ನು ವ್ಯವಸ್ಥೆ ಗೊಳಿಸಿ ಯೋಜಿತ ವಿಶ್ವಕೋಶದ 
ಮೊದಲನೆಯ ಸಂಪುಟವನ್ನು ಹೊರತಂದರು, ಅವರು ಹಿಂದಿರುಗಿದ ಮೇಲೆ ಮುಂದಿನ 
ಸಂಪುಟಗಳು ಒಂದಾದ ಮೇಲೊಂದರಂತೆ ಬೇಗಬೇಗ ಬೆಳಕು ಕಾಣಲು ಅವರು 
ಹಾಕಿದ್ದ ಭದ್ರ ಅಡಿಪಾಯವೇ ಕಾರಣ. 

1948ರಲ್ಲಿ ಮೈಸೂರಿಗೆ ಹಂದಿರುಗಿದ ಮೇಲೆ ಎರಡು ವರ್ಷ ಕಾಲ ಸೆಂಟ್ರಲ್‌ 
ಕಾಲೇಜಿನ ಪ್ರಿಸಿ  ಪಾಲರಾಗಿದ್ದು ಅನಂತರ ಮೈಸೂರು ವಿಶ್ವವಿದ್ಯಾನಿಲಯದ ವೈಸ್‌ 
ಚಾನ್ಸಲರ್‌ ಆದರು. ಮೈಸೂರು ವಿಶ್ವನಿದ್ಯಾನಿಲಯದಿಂದ ನಿವೃತ್ತರಾದ ಮೇಲೆ 
ಕೆಲಕಾಲ ಪಶ್ಚಿಮ ಆಫ್ರಿಕಾದ ಲೈ ಬೀರಿಯಾದನ್ಲಿ ಯುನೆಸ್ಕೊ ತಾಂತ್ರಿಕ ಆಯೋಗದ 
ಮುಖ್ಯಸ್ಥ ರಾಗಿದ್ದು ಆ ದೇಶದ ಶಿಕ್ಷಣ ಪದ್ಧತಿಯನ್ನು ವ್ಯವಸ್ಥೆ ಗೊಳಿಸಲು ನೆರವಾದರು, 
ಅನಂತರ ಕೆಲಕಾಲ ಕಲ್ಕತ್ತೆಯಲ್ಲಿ ಅರಗು ಸಂಶೋಧನಾ ಸಂಸ್ಥೆಯ ನಿರ್ದೇಶಕ 
ರಾಗಿದ್ದರು. 

ಅವರು ಬಗೆಬಗೆಯ ಅನೇಕ ಹುದ್ದೆಗಳಲ್ಲಿದ್ದು ಸೇವೆಸಲ್ಲಿಸಿದರು. ಎಲ್ಲೆಡೆ 
ಯಲ್ಲಿಯೂ ಅಧ್ಯಯನ, ಬೋಧನೆ, ಸಂಶೋಧನೆಗಳಿಗೆ ಆದ್ಯತೆ ನೀಡಿದರಾದರೂ 
ಮಾನವೀಯ ಮೌಲ್ಯಗಳನ್ನು ಉಪೇಕ್ಷಿಸಿಯಲ್ಲ. ತಮ್ಮ ವಿದ್ಯಾರ್ಥಿಗಳ ಬಗೆಗೆ 
ಮತ್ತು ಸಹೋದ್ಯೋಗಿಗಳ ಬಗೆಗೆ ವಿಶೇಷ ಅಕ್ಕರೆಯನ್ನು ತೋರಿ ಅವರ ಶ್ರೇಯೋಭಿ 
ವೃದ್ಧಿಗಾಗಿ ಶ್ರಮಿಸುತ್ತಿದ್ದ ರಾದರೂ ನೈತಿಕ ಮೌಲ್ಯಗಳನ್ನೂ ಸದಾಚಾರ ಸನ್ನಡತೆ 
ಗಳನ್ನೂ ಕಡೆಗಣಿಸಿಯಲ್ಲ. ಈ ಮಾತುಗಳನ್ನು ದೃಢೀಕರಿಸುವ ಹೆಲವಾರು 
ಘಟನೆಗಳನ್ನು ಹಿಂದಿನ ಅವರ ವಿದ್ಯಾರ್ಥಿಗಳೂ ಸಹೋದ್ಯೋಗಿಗಳೂ ನೆನೆಯು 
ತ್ರಿರುತ್ತಾರೆ, 

ಅವರು ಸೆಂಟ್ರಲ್‌” ಕಾಲೇಜಿನಲ್ಲಿ ಬೋಧಿಸುತ್ತಿದ್ದ ಕಾಲದಲ್ಲಿ ಪ್ರತಿಯೊಂದು 
ದಿನದ ಉಪನ್ಯಾಸಕ್ಕೂ ಜಂದಿನ ವರ್ಷಗಳಲ್ಲಿ ಮಾಡಿಕೊಂಡ ತಯಾರಿಯನ್ನೇ ನಂಬಿ 
ಕೊಂಡಿರದೆ, ಹೊಸದಾಗಿ ಅಧ್ಯಯನ ಮಾಡಿ ಚಿಕ್ಕಚಿಕ್ಕ ಹಾಳೆಗಳ ಮೇಲೆ ಹೊಸ 
ದಾಗಿ ಟಪ್ಪಣಿಗಳನ್ನು ತಯಾರಿಸಿಕೊಂಡು, ಅದೇ ಗಾತ್ರದ ಫೈಲ್‌ ನಲ್ಲಿ ಜೋಡಿಸಿಟ್ಟು 
' ಕೊಂಡು ತರಗತಿಗೆ ಬರುತ್ತಿದ್ದುದನ್ನು ಅವರ ವಿದ್ಯಾರ್ಥಿಗಳು ಈಗಲೂ ನೆನಸಿಕೊಳ್ಳು 
ತ್ತಾರೆ, ಈ ಅಚ್ಚುಕಟ್ಟು ಅವರ ಎಲ್ಲ ಕೆಲಸಗಳಲ್ಲಿಯೂ ಕಂಡುಬರುತ್ತಿತ್ತು. ಅವರ 
“ಆಸಕ್ತಿ ಕೇವಲ ಅವರ ವೃತ್ತಿಗೆ ಸೀಮಿತವಾಗಿರಲಿಲ್ಲ. ದೆಹಲಿಯಿಂದ ಹಿಂದಿರುಗಿ 
ಸೆಂಟ್ರಲ್‌ ಕಾಲೇಜಿನ ಪ್ರಿನ್ಸಿಪಾಲರಾಗಿದ್ದಾಗ, ತಮ್ಮ ಐವತ್ತನೆಯ ವರ್ಷದಲ್ಲಿ 
ಸಂಸ್ಕೃತಾಭ್ಯಾಸವನ್ನು ಪ್ರೌರಂಭಿಸಿ ಅದನ್ನು ಮುಂದುವರಿಸಿಕೊಂಡು ಹೋದುದೂ 
ಎಪ್ಪತ್ತರ ವರ್ಷಗಳಲ್ಲಿ ಕಲ್ಕತ್ತೆಯಲ್ಲಿ ವಾಸ ಮಾಡಬೇಕಾದ ಸಂದರ್ಭವನ್ನುನ 


ವಿಜ್ಞಾನ ಕರ್ಣಾಟಕ 


ಯೋಗಿಸಿಕೊಂಡು ಬಂಗಾಳೀ ಭಾಷೆಯನ್ನು ಕಲಿತು ಟಾಗೂರರ ಕೃತಿಗಳನ್ನು ಕನ್ನಡಕೆ 
ಅನುವಾದ ಮಾಡಿದುದೂ ಅವರ ಜ್ಞಾನ ದಾಹಕ್ಕೆ ಸಾಕ್ಷಿ. ನಾಲ್ಕು ಭಾರತೀ 
ಭಾಷೆಗಳ ಮೂರು ಯೂರೋಪಿಯನ್‌ ಭಾಷೆಗಳ ಪರಿಚಯ ಅವರಿಗಿತ್ತು. | 


ಜೆ. ಆರ್‌. ಲಕ್ಷ ಒಬಿರಾನ್‌ 


೫೬ 


ಎಪಿ) ವ 


ಮೈಸೂರು-570009 


ಸಾದರ ಸ್ವೀಕಾರ 


1. Model Rocketry for Beginners, M. 0. Deomurari and 
V. B. Kamble 


2. Rural Science Club, C. J. Sanchorawala, 1.S.P. Rao, 
Vinay Kamble and Ramesh Kothari 


3. The Cradle of our Existence, Prof. L. S. Prahlada Rao 


4. Puppetry in Science Education, Ramesh Kothari and 
Gayathri Rao 


5S. Measurement, ಛಿ. J. Sanchorawala 
6. ವ TF. 7೫. NESTA 


ಮೇಲಿನ ಆರು ಪುಸ್ತಕಗಳ ಪ್ರಕಾಶಕರು : 


Vikram A. Sarabhai Community Science Centre, 
Ahmedabad-330009. 


ಮೈಸೂರು ವಿಶ್ವವಿದ್ಯಾನಿಲಯದ ಕ್ರೈಮಾಸಿಕಗಳು 


ರೆ ವಿಜ್ಞಾನ ಕರ್ಕಾಟಕ 
ಸ ಮಾನವಿಕ ಕರ್ಕಾಟಕ 
ರೆ ಪ್ರಬುದ್ರ ಕರ್ನಾಟಿಕ 


ವಾರ್ಷಿಕ ಚಂದಾ 
(ಪ್ರತಿಯೊಂದಕ್ಕೂ ಅಂಚೆ ವೆಚ್ಚ ಸೇರಿ) 


ವಿದ್ಯಾರ್ಥಿಗಳಿಗೆ ---- ನಾಲ್ಕು ರೂಪಾಯಿ 
ಇತರರಿಗೆ ೨. ಆರು ರೂಪಾಯಿ 
ಸಂಸ್ಥೆಗಳಿಗೆ ೨. ಎಂಬು ರೂಪಾಯಿ 
(ಆಜೀವ ಸದಸ್ಯತ್ವ : ನೂರು ರೂಪಾಯಿಗಳು) 
(ಪ್ರತಿಯೊಂದಕ್ಕೂ) 
ರೈರೆಕ್ಟರ್‌ 
4 ಪ್ರಸಾರಾಂಗ? 


ಮಾನಸಗಂಗೋತ್ರಿ, ಮೈಸೂರು-೫೭೦ ೦೦೬ 


17176/69 


R.N 


* No. 


Reg 


